KA/BG-GPO/ 2515 / WPP-47 / 2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಜೂನ್‌ ೮, ೨೦೦೬ (ಜೇಷ್ಠ ೧೮ , ಶಕ ವರ್ಷ ೧೯೨೮) ಸಂಚಿಕೆ ೨೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ. ವಾಹನ. 1೦/೦೮-೦5, ದಿನಾಂಕ: 16ನೇ ಮಾರ್ಚ್‌ ೭2೦೦6 
ಉಪಸ್ಥಿತರು ; ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ. 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 














ಪಿರ್ಯಾದುದಾರರು | ವಲಯ ಅರಣ್ಯಾಧಿಕಾರಿ 
ಶಿಕಾರಿಪುರ ವಲಯ 
ಆರೋಪಿಗಳು : 1) ಆನಂದ ಬಿನ್‌ ಮರಿಯಪ್ಪ, ಕುಮ್ಮನೂರು 
42 ವರ್ಷ, ಶಿಕಾರಿಮರ ತಾಲ್ಲೂಕು, ಮಲ್ಲಾಪುರ ಗ್ರಾಮವಾಸಿ 
ಬಾದ್ಯತೆದಾರರು ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ:- 


ದಿ: 19-8-2005ರಂದು ರಾತ್ರಿ ಸುಮಾರು 10-00ಗಂಟೆಗೆ ವಲಂಯ ಅರಣ್ಯಾಧಿ ಕಾರಿ, ಶಿಕಾರಿಮರ ಇವರಿಗೆ 
ಬಂದ ಖಚಿತ ವರ್ತಮಾನದ ಮೇರೆಗೆ ಸಿಬ್ಬಂದಿಯವರೊಂದಿಗೆ ಶಿಕಾರಿಪುರ ಆನಂದಪುರಂ ರಸ್ತೆಯಲ್ಲಿ ಕಾಳೇನಹಳ್ಳಿ 
ಕ್ರಾಸ್‌ಬಳಿ ಕಾಯುತ್ತಿರುವಾಗ ದಿ: 20-08-2005ರಂದು ಬೆಳಗ್ಗಿನ ಜಾವ 5-30ರ ಸಮಯದಲ್ಲಿ ಒಂದು ದ್ವಿಚಕ್ರ 
ವಾಹನ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದಾಗ ವಾಹನ ಚಾಲಕ ಸುಮಾರು 30 ಅಡಿ ದೂರದಲ್ಲಿ ನಿಲ್ಲಿಸಿ 
ವಾಹನ ಬಿಳಿಸಿ ಓಡಲು ಪ್ರಾರಂಭಿಸಿದಾಗ ಅವನನ್ನು ಇಲಾಖೆಯವರು ಬೆನ್ನಟ್ಟಿ ಅಸಾಮಿಯನ್ನು ಹಿಡಿದು ವಾಹನ 
ಪರಿಶೀಲಿಸಲಾಗಿ ವಾಹನದ ಹಿಂಭಾಗದಲ್ಲಿ ಬೀಟೆ ಸೈಜ್‌ 06=0.044ಎಂ3 ಇದ್ದು, ಇದನ್ನು ಸಾಗಿಸಲು ರಹದಾರಿ 
ಇಲ್ಲವೆಂದು ತಿಳಿಸಿದ ಮೇರೆಗೆ ಮತ್ತು ಈ ಸೈಜುಗಳು ಗರಗಸದಿಂದ ಕೊಯ್ದ ಮಾಡಿದಾಗಿದ್ದು, ಹಸಿಯಾದ 
ಸೈಜುಗಳಾಗಿರುತ್ತದೆ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆಯೆಂದು ಪರಿಗಣಿಸಿ ವಾಹನ ಬಜಾಜ್‌ ಎಂ-80-ನಂ 
[1೯೧-8346 ಮತ್ತು ಅರಣ್ಯ ಉತ್ಪನ್ನ ಮತ್ತು ಅಸಾಮಿಯನ್ನು ಇಲಾಖಾ ಪರ ವಶಪಡಿಸಿಕೊಂಡು ಪ್ರಥಮ 
ವರ್ತಮಾನ ವರದಿ, ಮಹಜರ್‌ ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 50(ಕೆ)(ಬಿ) 104(ಎ), 
71(ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಶಿಕಾರಿಮರ ವಲಯದ 
ಅ.ಮೊ. ಸಂಖ್ಯೆ 27/05-06 ದಿ: 20-8-2005ರಂದು ದಾಖಲಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿ, ವಾಹನವನ್ನು ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಸಮ 
ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸಾಗರ ವಲಯದ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ 
ವಾಹನ ಶೆಡ್ಡಿನಲ್ಲಿ ಸುರಕ್ಸತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿರುತ್ತದೆ. 


( ೧೪೫೭ ) 


೧೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಈ ವಾಹನದ ನೋಂದಣಿ ಮಾಲೀಕರ ಬಗ್ಗೆ ತಿಳಿಯಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಗುಲ್ಬರ್ಗ ಇವರಿಗೆ 
ದಿ: 06-10-2005 ಮತ್ತು 14-12-2005ರಂದು ಪತ್ರ ಬರೆದು ಈ ವಾಹನ ಬಿ ಎಕ್ಸ್‌ಟ್ರ್ಯಾಕ್ಸ್‌ ಒದಗಿಸಲು 
ಕೋರಲಾಗಿತ್ತು. ಆದರೆ ಅವರಿಂದ ಇಲ್ಲಿಯವರೆವಿಗೂ ಯಾವುದೇ ಮಾಹಿತಿ ಬಂದಿರುವುದಿಲ್ಲ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 27-09-2005ರಂದು 
30(ಮೂವತ್ತು) ದಿನಗಳ ಕಾಲಾವಕಾಶ ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ 
ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, 
ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು ಕೋರಲಾಯಿತು. ಈ 
ಪ್ರಕಟಣೆಯೂ ದಿ: 09-10-2005ರಂದು ಉದಯವಾಣಿ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ 
ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು 
ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬ್ಟಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು ಹಾಜರೃಡಿಸಿ ತಾವು 
ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ಇವರು ಜಪ್ತು 
ಮಾಡಿದ ವಾಹನ ಬಜಾಜ್‌ ಎಂ-80 !!೯೧-8346 ಮತ್ತು ಈ ವಾಹನದಲ್ಲಿದ್ದ ಬೀಟೆ ಸೈಜ್‌ 6=0.044ಎಂ3ನ್ನು 
ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ 
ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ: 
16-03-2006 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ 
ಆದೇಶ ಹೊರಡಿಸಿದ 30(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕಾನೂನು ಬದ್ದವಾಗಿ 
ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿಕಾರಿ, 
ಪಿ.ಆರ್‌. 705 ಸಾಗರ ವಿಭಾಗ, ಸಾಗರ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ. ವಾಹನ. 11/೦೮-೦೮, ದಿನಾಂಕ: 16ನೇ ಮಾರ್ಚ್‌ 2೦೦೮6 
ಉಪಸ್ಥಿತರು : ಶ್ರೀ ಜಿ.ಜಯರಾಮಯ್ಯ ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 


ಹಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 

ಶಿಕಾರಿಪುರ. 
ಆರೋಪಿಗಳು : ಪತ್ತೆಯಾಗಿರುವುದಿಲ್ಲ. 
ಭಾದ್ಯತೆದಾರರು : ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ:- 


ದಿ: 23-08-05ರಂದು ವಲಯ ಅರಣ್ಯಾಧಿಕಾರಿ ಶಿಕಾರಿಪುರ ಮತ್ತು ಸಿಬ್ಬಂದಿಯವರು ಮತ್ತು ಅರಣ್ಯ 
ಸಂಚಾರಿ ದಳದ ಸಿಬ್ಬಂದಿಯವರು ರಾತ್ರಿ ಸುಮಾರು 9.00ದಂಟಿ ಸಮಯದಲ್ಲಿ ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ 
ಹೋಗುವ ಪಿಡಬ್ಲ್ಯೂಡಿ ರಸ್ತೆಯಲ್ಲಿ ಅಂಜನಾಪುರ ಚಾನಲ್‌ ಸೇತುವೆ ಬಳಿ ಕಾಯುತ್ತಿರುವಾಗ ಶಿಕಾರಿಪುರದ ಕಡೆ 
ಒಂದು ವಾಹನ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದರು ನಿಲ್ಲಿಸದೇ ವಾಹನ ವೇಗವಾಗಿ ಚಾನಲ್‌ ಕೇರಿಯಲ್ಲಿ 
ದಾವಿಸಿತು. ಅನುಮಾನದಿಂದ ಇಲಾಖಾ ವಾಹನದಲ್ಲಿ ಬೆನ್ನಟ್ಟಿ ಸುಮಾರು 1 ಕ.ಮೀ.ದೂರ ಚಲಿಸಿ, ಶ್ರೀ ರಾಘವೇಂದ್ರ 
ಮಠದಿಂದ ಶ್ರೀ ದತ್ತ ಮಠಕ್ಕೆ ಹೋಗುವ ರಸ್ತೆಯಲ್ಲಿ ಸಾಗಿ ಪುನಃ ಚಾನಲ್‌ ಕೇರಿಯ ಹತ್ತಿರ ಬರುವಾಗ ಜೀಪು 
ಸಿಎನ್‌ಬಿ 6481 ನಿಲ್ಲಿಸಿ ಆಸಾಮಿಗಳು ಪರಾರಿಯಾಗಿದ್ದು ಬೆನ್ನಟ್ಟಿದಾಗ ಚಾಲಕನು ಒಬ್ಬ ಸಿಬ್ಬಂದಿ ಮೇಲೆ ಕಬ್ಬಿಣದ 
ರಾಡಿನಿಂದ ಹೊಡೆದಾಗ ಸಿಬ್ಬಂದಿಗಳು ನಿಂತ ಕಾರಣ ಕತ್ತಲೆಯಲ್ಲಿ ಪರಾರಿಯಾದರು. ಅದರಲ್ಲಿ ಸಾಗುವಾನಿ ಸೈಜ್‌ 
10=0.077ಎಂ3, ಬೀಟಿ ಸೈಜ್‌ 8=0.098ಎಂ3 ಇತ್ತು. ಅವುಗಳ ತುದಿ ಬುಡ ಕೊಡಲಿ ಗರಗಸದಿಂದ ಕೊಯ್ತ 
ಮಾಡಿದ್ದಾಗಿದ್ದು, ಈ ಸೈಜುಗಳ ಮೇಲೆ ಯಾವುದೇ ಇಲಾಖಾ ಛಾಪಾವಾಗಲೀ, ಗುರುತಾಗಲೀ ಇರಲಿಲ್ಲ. ಅಲ್ಲದೇ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೫೯ 





ಇವುಗಳನ್ನು ಸಾಗಿಸಲು ರಹದಾರಿ ಇಲ್ಲವೆಂದು ಮತ್ತು ಇದು ಅಕ್ರಮ ಸಾಗಾಣಿಕೆಯೆಂದು ಪರಿಗಣಿಸಿ ವಾಹನ 
ಮತ್ತು ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ಜಷ್ತು ಮಾಡಿ, ಪ್ರಥಮ ವರ್ತಮಾನ ವರದಿ, ಮತ್ತು ಮಹಜರ್‌ 
ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 50(ಬಿ), 24, 71(ಎ), 104ಎ), 80 ಮತ್ತು 
ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಅರಣ್ಯ ಮೊಕದ್ದಮೆ ಸಂಖ್ಯೆ 29/05-06ನ್ನು 
ದಾಖಲಿಸಿ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ 
ಸಮಕ್ಟಮ ಹಾಜರ್ಪಡಿಸಿರುತ್ತಾರೆ.. ನಂತರ ಈ ವಾಹನವನ್ನು ಸಾಗರ ವಲಯದ ಸರ್ಕಾರಿ ನಾಟಾ 
ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ 
ಸುಪರ್ಧಿಗೆ ಕೊಡಲು ಆದೇಶವಾಗಿದೆ. 

ನಂತರ ಈ ವಾಹನದ ಬಗ್ಗೆ ಬಿ ಎಕ್ಸ್‌ಟ್ರಾಕ್ಟ್‌ನ್ನು ಒದಗಿಸಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಧಾರವಾಡ 
ಇವರಿಗೆ ದಿ:06-10-05ರಂದು ಪತ್ರ ಬರೆದು ಕೋರಲಾಯಿತು. ಅದರಂತೆ ದಿ:03-11-05 ರಂದು ಈ 
ನ್ಯಾಯಾಲಯಕ್ಕೆ ಬಿ ಪ್ರತಿ ಕಳುಹಿಸಿಕೊಟ್ಟಿರುತ್ತಾರೆ. ಈ ವಾಹನ The Zonal manager, State Bank of Mysore, 
Zonal Office, Hubli, Dt.Dharwad ಎಂದು ಮತ್ತು ಸಿ.ಸಿ.ಯನ್ನು ದಿ: 03-02-89ರಂದು ಪ್ರಾದೇಶಿಕ ಪಾರಿಗೆ 
ಅಧಿಕಾರಿ, ಶಿವಮೊಗ್ಗಕ್ಕೆ ಕೊಟ್ಟಿರುವ ಬಗ್ಗೆ ತಿಳಿಸಿರುತ್ತಾರೆ. 

ದಿ: 08-11-05ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಶಿವಮೊಗ್ಗರವರಿಗೆ ಪತ್ರ ಬರೆದು ಈಗ ಈ ವಾಹನ 
ಯಾರ ಹೆಸರಿಗೆ ನೊಂದಣಿಯಾಗಿದೆ ಎಂಬ ಬಗ್ಗೆ ಬಿ ಎಕ್ಸ್‌ಟ್ರಾಕ್ಸ್‌ ಒದಗಿಸಲು ಕೋರಲಾಯಿತು. ಆದರೆ 
ಇಲ್ಲಿಯವರೆವಿಗೂ ಅವರಿಂದ ಯಾವುದೇ ಮಾಹಿತಿ ಈ ನ್ಯಾಯಾಲಯಕ್ಕೆ ಬಂದಿರುವುದಿಲ್ಲ. ಹಾಗೂ ವಾಹನದಲ್ಲಿ 
ದೊರೆತ ಈ ವಾಹನದ ಆರ್‌.ಸಿ. ಪುಸ್ತಕದ ಜೆರಾಕ್ಸ್‌ ಪ್ರತಿಯಂತೆ ಶ್ರೀ ರಹೀಮ್‌ ಖಾನ್‌ ಬಿನ್‌ ಕಲಂದರ್‌ ಖಾನ್‌, 
ಜೆ.ಪಿ.ನಗರ, ಶಿವಮೊಗ್ಗ ಟೌನ್‌ ಇವರಿಗೆ ದಿ: 24-12-05ರಲ್ಲಿ ನೊಂದಣಿ ಅಂಚೆ ಮೂಲಕ ಕಾರಣ ಕೇಳಿ ಪತ್ರ ಜಾರಿ 
ಮಾಡಿದ್ದು ಅವರಿಂದ ಇಲಾಖೆಯವರಿಗೆ ಯಾವುದೇ ಲಿಖಿತ ಹೇಳಿಕೆಯಾಗಲೀ, ಈ ವಾಹನದ ಮೂಲ 
ದಾಖಲೆಗಳಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸಿ ವಾಹನ ಬಿಟ್ಟುಕೊಡಲು ಕೋರಿರುವುದಿಲ್ಲ. ಅಲ್ಲದೇ ಧಾರವಾಡ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನೀಡಿದ 'ಬಿ'ವಹಿಯಂತೆ ಜೋನಲ್‌ ಮ್ಯಾನೇಜರಿಗೆ ದಿ: 20-02-06ರಂದು ಕಾರಣ 
ಕೇಳಿ ಪತ್ರವನ್ನು ಜಾರಿ ಮಾಡಿ 15 ದಿನದೊಳಗೆ ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸದೇಹೋದಲ್ಲಿ ವಾಹನವನ್ನು 
ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದೆಂದು ತಿಳಿಸಲಾಗಿತ್ತು. ಇವರು ಸಹಾ ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ 
ವಾಹನ ಬಿಟ್ಟುಕೊಡುವ ಬಗ್ಗೆ ವಾಹನದ ಮೂಲ ದಾಖಲೆಗಳನ್ನು ಸಲ್ಲಿಸಿ ಕಾನೂನುಬದ್ಧವಾಗಿ ಕೋರಿರುವುದಿಲ್ಲ. 

ಅಲ್ಲದೇ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ ದಿ: 
27-09-2005ರಂದು ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಪತ್ರಿಕೆಯಲ್ಲಿ ಮತ್ತು ಗೆಜೆಟ್‌ನಲ್ಲಿ ಪ್ರಕಟಿಸಲು ನಿರ್ದೇಶಕರು, 
ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಮತ್ತು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, 
ಸರ್ಕಾರಿ ಮುದ್ರಣಾಲಯ ಇವರಿಗೆ ಕಳುಹಿಸಿ ಕೋರಲಾಗಿದೆ. ಅದರಂತೆ ಈ ಪ್ರಕಟಣೆಯು ದಿ: 09-10-05ರಂದು 
ಉದಯವಾಣಿ ದಿನ ಪತ್ರಿಕೆಯಲ್ಲಿ ಪ್ರಕಟಣೆ ಪ್ರಕಟಗೊಂಡು 30 ದಿನಗಳು ಕಳೆದರೂ ಯಾರೂ ಈ ನ್ಯಾಯಾಲಯಕ್ಕೆ 
ಹಾಜರಾಗಿ ಈ ವಾಹನದ ದಾಖಲೆಗಳೊಂದಿಗೆ ವಾಹನ ಬಿಟ್ಟುಕೊಡಿ ಎಂದು ಅರ್ಜಿ ಸಲ್ಲಿಸಿ ಕೋರಿರುವುದಿಲ್ಲ. 
ಇದರಿಂದ ಈ ವಾಹನವನ್ನು ವಾಹನ ಮಾಲೀಕರು ಅರಣ್ಯ ಉತ್ಪನ್ನವನ್ನು ಸಾಗಿಸಲು ಉಪಯೋಗಿಸಿಲ್ಲವೆಂದು 
ಸಾಬೀತುಪಡಿಸಲು ವಾಹನ ಮಾಲೀಕರು ಸಂಪೂರ್ಣ ವಿಫಲರಾಗಿದ್ದಾರೆ. ಆದ್ದರಿಂದ ಮತ್ತು ಈ ಪ್ರಕರಣದ 
ವಿದ್ಯಾಮಾನಗಳನ್ನು ಅರಿತು ದಾಖಲೆಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿ ಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ಇವರು ಜಪ್ತು ಮಾಡಿದ 
ವಾಹನ ಜೀಪು ಸಿಎನ್‌ಬಿ-6481ನ್ನು ಮತ್ತು ಈ ವಾಹನದಲ್ಲಿದ್ದ ಬೀಟೆ, ಸಾಗುವಾನಿ ಸೈಜ್‌ 18=0.077ಎಂ3 
ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ 
ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:16- 
03-2006 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ 
ಹೊರಡಿಸಿದ 30(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕಾನೂನು ಬದ್ಧವಾಗಿ ಅರ್ಜಿ 
ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, 

ಪಿ.ಆರ್‌. 702 ಸಾಗರ ವಿಭಾಗ, ಸಾಗರ 


೧೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ. ವಾಹನ. 11/೦೮-೦5, ದಿ: 16ನೇ ಮಾರ್ಚ್‌ 2೦೦೮6 
ಉಪಸ್ಥಿತರು : ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ. 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 


ಪಿರ್ಯಾದುದಾರರು F ವಲಯ ಅರಣ್ಯಾಧಿಕಾರಿ 
ಹೊಸನಗರ ವಲಯ 
ಆರೋಪಿಗಳು ; 1) ಶಫಿ ಬಿನ್‌ ಇಮಾಮ್‌ಸಾಬ್‌, 35 ವರ್ಷ, 


ಚರ್ಚ್‌ ರಸ್ತೆ , ಹೊಸನಗರ ಟೌನ್‌ 
2) ಬೋಜಕಾುಲಾಲ್‌ ಬಿನ್‌ ಬಸವಕುಲಾಲ್‌, 38 ವರ್ಷ, 
ಹೊನ್ನೆಕೊಪ್ಪ ವಾಸಿ, ಭೀಮನಕೆರೆ ಅಂಚೆ, ಹೊಸನಗರ ತಾ!! 
ಬಾದ್ಯತೆದಾರರು ಕಿ ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ:- 

ದಿ: 26-8-2005 ಹೊಸನಗರ ವಲಯದ ಕಸಬಾ ಮತ್ತು ರಿಪೃನ್‌ಪೇಟಿ ವನಪಾಲಕರು ಮತ್ತು 
ಸಿಬ್ಬಂದಿಯವರಿಗೆ ಬಂದ ವರ್ತಮಾನದ ಮೇರೆಗೆ ಹೊಸನಗರದಿಂದ ದುಮ್ಮಕ್ಕೆ ಹೋಗುವ ರಸ್ತೆಯ 
ಎಡಭಾಗದಲ್ಲಿರುವ ಮಸಗಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತಿರದಲ್ಲಿರುವ ನೀರಿನ ಟ್ಯಾಂಕ್‌ ಹತ್ತಿರ ರಾತ್ರಿ 
ಕಾಯುತ್ತಿರುವಾಗ ರಾತ್ರಿ 1 ಗಂಟಿ ಸಮಯದಲ್ಲಿ ದುಮ್ಮ ಕಡೆಯಿಂದ ಒಂದು ದ್ವಿಚಕ್ರ ವಾಹನ ಬರುತ್ತಿರುವುದನ್ನು 
ಕಂಡು ಟಾರ್ಚ್‌ ಬೆಳಕಿನಿಂದ ನಿಲ್ಲಿಸಲು ಸೂಚಿಸಿದಾಗ ವಾಹನ ನಿಲ್ಲಿಸಿದ ಕೂಡಲೇ ಇಲಾಖೆಯವರು ಸುತ್ತುವರಿದು 
ವಾಹನದಲ್ಲಿದ್ದ ಅಸಾಮಿಗಳನು ಹಿಡಿದು ನಿಲ್ಲಿಸಿ ನೋಡಲಾಗಿ ಬಜಾಜ್‌ ಎಂ-80, ಕೆಎ-18-ಎ-3038 ಇಂಜಿನ್‌ 
ನಂ. £160615-5344, ಛಾಸ್ಸಿಸ್‌ ನಂ. 16006-155292 ಆಗಿದ್ದು, ವಾಹನದ ಹಿಂದಗಡೆ ಕೂತವನ ಕೈಯಲ್ಲಿ 
ಒಂದು ಪ್ಲಾಸ್ಟಿಕ್‌ ಚೀಲದಲ್ಲಿ ಶ್ರೀಗಂಧದ 4 ತುಂಡು ಮತ್ತು ಚೆಕ್ಕೆ ಇದ್ದು ಒಟ್ಟು 12 ಕೆ.ಜಿ. ಇದ್ದು, ಇವುಗಳ 
ಪರಿಮಳ ವಾಸನೆಯಿಂದ ಮತ್ತು ಬಣ್ಣದಿಂದ ಶ್ರೀಗಂಧವೆಂದು ತಿಳಿದು ಬಂದಿರುತ್ತದೆ. ಇವುಗಳನ್ನು ಸಾಗಿಸಲು 
ರಹದಾರಿ ಇಲ್ಲವೆಂದು ಮತ್ತು ಈ ತುಂಡುಗಳ ಮೇಲೆ ಯಾವುದೇ ಇಲಾಖಾ ಛಾಪಾದ ಗುರುತಾಗಲೀ 
ಇರಲಿಲ್ಲವಾದ್ದರಿಂದ ಇದನ್ನು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ, ಶ್ರೀಗಂಧ ಮತ್ತು ಅಸಾಮಿಗಳಾದ 
(1) ಶಫಿ ಬಿನ್‌ ಇಮಾಮ್‌ಸಾಬ್‌, 35 ವರ್ಷ, ಚರ್ಚ್‌ ರಸ್ತೆ, ಹೊಸನಗರ ಟೌನ್‌, (2) ಬೋಜಕುಲಾಲ್‌ ಬಿನ್‌ 
ಬಸವಕುಲಾಲ್‌ 38 ವರ್ಷ, ಹೊನ್ನೆಕೊಪ್ಪವಾಸಿ, ಭೀಮನಕೆರೆ ಅಂಚೆ, ಹೊಸನಗರ ತಾಲ್ಲೂಕು ಇವರನ್ನು ಇಲಾಖಾ 
ಪರ ವಶಪಡಿಸಿಕೊಂಡು ಪ್ರಥಮ ಮಾಹಿತಿ ವರದಿ, ಮಹಜರ್‌ ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 
ಸೆಕ್ಟನ್‌ 84, 86, 87, 71ಎ ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ 
ಹೊಸನಗರ ವಲಯದ ಅ.ಮೊ. ಸಂಖ್ಯೆ 32/05-06 ದಿ: 26-8-2005ರಂದು ದಾಖಲಿಸಿ ಆರೋಪಿಗಳನ್ನು 
ನ್ಯಾಯಾಲಯಕ್ಕೆ ಒಪ್ಪಿಸಿ ನಂತರ ವಾಹನವನ್ನು 71ಎ ವಿಚಾರಣೆಗೆ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಟಮ ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು 
ಸಾಗರ ವಲಯದ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಸತೆಗಾಗಿ ಇಡಲು ವಲಂಯ 
ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿರುತ್ತದೆ. 

ನಂತರ ಈ ವಾಹನ ಬಿ ಎಕ್ಸ್‌ಟ್ರ್ಯಾಕ್ಕ್‌ ಒದಗಿಸಲು ಚಿಕ್ಕಮಗಳೂರು ಇವರಿಗೆ ನ್ಯಾಯಾಲಯದ ಪತ್ರ ಸಂಖ್ಯೆ 
ಅಮೊ.ವಾಹನ.12/05-06 ದಿ: 6-10-2005ರಂದು ಬರೆದು ಕೋರಲಾಗಿತ್ತು. ಅದರಂತೆ ದಿ: 17-10-2005ರಲ್ಲಿ ಬಿ 
ಎಕ್ಸ್‌ಟ್ರ್ಯಾಕ್ಟ್‌ನ್ನು ಈ ನ್ಯಾಯಾಲಯಕ್ಕೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಚಿಕ್ಕಮಗಳೂರು ಇವರು ಒದಗಿಸಿರುತ್ತಾರೆ. ಬಿ 
ಎಕ್ಸ್‌ಟ್ರ್ಯಾಕ್ಟ್‌ನಲ್ಲಿನ ಈ ವಾಹನವು ಶ್ರೀ ಹೆಚ್‌.ಪಿ. ರೇವಣಸಿದ್ದಪ್ಪ ಬಿನ್‌ ಹೆಚ್‌.ಆರ್‌. ಪರ್ವತಪ್ಪ, ಹೊಟ್ಟಿನಹಳ್ಳಿ 
ಗ್ರಾಮ, ಕಡೂರು ತಾಲ್ಲೂಕು ಇವರಿಗೆ ದಿ: 23-11-2005ರಲ್ಲಿ ಕಾರಣಕೇಳಿ ಪತ್ರ ಜಾರಿಮಾಡಿ ವಾಹನ ಮತ್ತು 
ಅರಣ್ಯ ಉತ್ಪನ್ನವನ್ನು ಯಾಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎನ್ನುವುದಕ್ಕೆ ನಿಮ್ಮ ತಕರಾರು 
ಇದ್ದಲ್ಲಿ ಈ ಪತ್ರ ತಲುಪಿದ 15 ದಿನದೊಳಗಾಗಿ ಈ ನ್ಯಾಯಾಲಯಕ್ಕೆ ಹಾಜರಾಗಿ ದಾಖಲೆಗಳೊಂದಿಗೆ ಲಿಖಿತ 
ಹೇಳಿಕೆ ಸಲ್ಲಿಸಲು ತಿಳಿಸಲಾಗಿತ್ತು. ಇಲ್ಲಿಯವರೆವಿಗು ಇವರು ಯಾವುದೇ ತಕರಾರು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 27-09-2005ರಂದು 
30(ಮೂವತ್ತು) ದಿನಗಳ ಕಾಲಾವಕಾಶ ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ 
ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, 
ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು ಕೋರಲಾಯಿತು. ಈ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೬೧ 





ಪ್ರಕಟಣೆಯೂ ದಿ: 09-10-2005ರಂದು ಉದಯವಾಣಿ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ 
ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು 
ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬ್ಟಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು ಹಾಜರೃಡಿಸಿ ತಾವು 
ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಘಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಆದೇಶ 
ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಹೊಸನಗರ ಇವರು ಜಷ್ತು ಮಾಡಿದ 
ವಾಹನ ಬಜಾಜ್‌ ಎಂ-80 ಕೆಎ-18-ಎ-3038 ಚಾಸಿಸ್‌ ನಂ 011600-155292, ಇಂಜಿನ್‌ ನಂ. E16DG- 
155344ನ್ನು ಮತ್ತು ಈ ವಾಹನದಲ್ಲಿದ್ದ ಶ್ರೀಗಂಧದ ತುಂಡು ಮತ್ತು ಸಣ್ಣಸಣ್ಣ ಚಕ್ಕೆ ಸೇರಿದಂತೆ 12 ಕೆ.ಜಿಯನ್ನು 
ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ 
ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ: 
16-03-2006 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ 
ಆದೇಶ ಹೊರಡಿಸಿದ 30(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕಾನೂನು ಬದ್ದವಾಗಿ 
ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿಕಾರಿ, 
ಪಿ.ಆರ್‌. 703 ಸಾಗರ ವಿಭಾಗ, ಸಾಗರ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ. ವಾಹನ. 14/05-೦6, ದಿ: 16ನೇ ಮಾರ್ಚ್‌ 2೦೦೮6 
ಉಪಸ್ಥಿತರು : ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ. 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 


ಪಿರ್ಯಾದುದಾರರು ಕ ವಲಯ ಅರಣ್ಯಾಧಿಕಾರಿ 
ಹೊಸನಗರ ವಲಯ 
ಆರೋಪಿಗಳು 1) ಕುಮಾರ್‌ ಬಿನ್‌ ಈರಪ್ಪ ನಾಯಕ್‌ 30 ವರ್ಷ 
ಅಲಗಾರುವಾಸಿ, ಸೊನಲೆ ಅಂಚೆ, ಹೊಸನಗರ ತಾಲ್ಲೂಕು 
ಬಾದ್ಯತೆದಾರರು 2 ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ:- 


ದಿ: 21-9-2005 ವಲಯ ಅರಣ್ಯಾಧಿಕಾರಿ, ಹೊಸನಗರ ಮತ್ತು ಸಿಬ್ಬಂದಿಗೆ ಬಂದ ಖಚಿತ ವರ್ತಮಾನದ 
ಮೇರೆಗೆ ಹೊಸನಗರ ತಾಲ್ಲೂಕು ಹುಂಚಾ ಹೋಬಳಿ ಸಾಂತೂರು ಗ್ರಾಮ ಮುಂಬಾರುನಿಂದ ಬಿಲ್ಲೇಶ್ವರಕ್ಕೆ ಹೋಗುವ 
PWD ರಸ್ತೆಯ ಎಂ.ಪಿ.ಎಂ. ನೆಡುತೋಪಿನ ಕೊಳಗಿ ಮೀಸಲು ಅರಣ್ಯದಲ್ಲಿನ ಸಾಲಕೋಡಿ ಮುಖ್ಯ ರಸ್ತೆಯಲ್ಲಿ 
ಕಾಯುತ್ತಿರುವಾಗ ದ್ವಿಚಕ್ರ ವಾಹನ ಬರುತ್ತಿರುವುದನ್ನು ಅನುಮಾನದ ಮೇರೆಗೆ ನಿಲ್ಲಿಸಲು ಸೂಚಿಸಿದಾಗ 
ಇಲಾಖೆಯವರನ್ನು ಚಾಲಕ ನೋಡಿ ಪ್ಲಾಸ್ಟಿಕ್‌ ಚೀಲ ಸಮೇತ ವಾಹನ ಬಿಟ್ಟು ಓಡಲು ಪ್ರಾರಂಭಿಸಿದನ್ನು 
ಬೆನ್ನಟ್ಟದರು ಕೈಗೆ ಸಿಕ್ಕದೆ ಪರಾರಿಯಾಗಿರುತ್ತಾನೆ. ಇವನ ಹೆಸರು ಶ್ರೀ ಕುಮಾರ್‌ ಬಿನ್‌ ಈರಪ್ಪನಾಯಕ್‌, 30 
ವರ್ಷ ಎಂದು ತಿಳಿದು ಬಂದಿರುತ್ತದೆ. ನಂತರ ವಾಹನಲ್ಲಿದ್ದ ಚೀಲ ಬಿಚ್ಚೆ ನೋಡಲಾಗಿ ಒಂದು ಶ್ರೀಗಂಧದ ತುಂಡು 
ಮತ್ತು ಸಣ್ಣ ಸಣ್ಣ ಚೆಕ್ಕಗಳಿದ್ದವು. ಅವುಗಳ ಒಟ್ಟು ತೂಕ 15 ಕೆ.ಜಿ. ಆಗಿರುತ್ತದೆ. ಇವುಗಳ ಮೇಲೆ ಯಾವುದೇ 
ಇಲಾಖಾ ಛಾಪಾವಾಗಲೀ, ಸಾಗಿಸಲು ರಹದಾರಿ ಇರಲಿಲ್ಲವಾದ್ದರಿಂದ ಇದನ್ನು ಅಕ್ರಮ ಸಾಗಾಣಿಕೆ ಎಂದು 
ಪರಿಗಣಿಸಿ ವಾಹನ, ಯಮಹಾ ಬೈಕ್‌ ಕೆಎ-23-ಆರ್‌-6729, ಚಾಸಿಸ್‌ ನಂ 0336, ಇಂಜಿನ್‌ ನಂ. 5KA302435, 
ಮತ್ತು ಈ ವಾಹನದಲ್ಲಿದ್ದ ಶ್ರೀಗಂಧ 15 ಕೆ.ಜಿ.ನ್ನು ಇಲಾಖಾ ಪರ ವಶಪಡಿಸಿಕೊಂಡು ಪ್ರಥಮ ಮಾಹಿತಿ ವರದಿ 
ಮತ್ತು ಮಹಜರ್‌ ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 84, 86, 87, 71ಎ ಮತ್ತು 
ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಹೊಸನಗರ ವಲಯದ ಅ.ಮೊ. ಸಂಖ್ಯೆ 


೧೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





45/05-06ನ್ನು ದಾಖಲಿಸಿ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ, ನಂತರ ವಾಹನವನ್ನು 71ಎ ವಿಚಾರಣೆಗೆ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಸಮ 
ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸಾಗರ ವಲಯದ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ 
ವಾಹನ ಶೆಡ್ಡಿನಲ್ಲಿ ಸುರಕ್ಸತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿರುತ್ತದೆ. 

ನಂತರ ಈ ವಾಹನ ಬಿ ಎಕ್ಸ್‌ಟ್ರ್ಯಾಕ್ಟ್‌ ಒದಗಿಸಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಚಿಕ್ಕೋಡಿ ಇವರಿಗೆ ದಿ: 
27-9-2005ರಲ್ಲಿ ಕೋರಿದಂತೆ ದಿ: 14-10-2005ರಲ್ಲಿ ಈ ವಾಹನ ಬಿ ಎಕ್ಸ್‌ಟ್ರ್ಯಾಕ್ಟ್‌ ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುತ್ತಾರೆ. ಬಿ ಎಕ್ಸ್‌ಟ್ರ್ಯಾಕ್ಟ್‌ ನಲ್ಲಿನ ಈ ವಾಹನವು ಶ್ರೀ ಬಾಬುರಾವ್‌, ವಜಾಜೀ ಚೌದರಿ ಅತಣಿ ತಾಲ್ಲೂಕು 
ಇವರಿಗೆ ನೋಂದಣಿ ಅಂಚೆ ಮೂಲಕ ಕಾರಣಕೇಳಿ ಪತ್ರ ಜಾರಿ ಮಾಡಿ ವಾಹನ ಮುಟ್ಟುಗೋಲು ಹಾಕಿಕೊಳ್ಳಲು 
ತಕರಾರು ಇದ್ದಲ್ಲಿ ಈ ಪತ್ರ ತಲುಪಿದ 15 ದಿನದೊಳಗಾಗಿ ಲಿಖಿತ ಹೇಳಿಕೆಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಲು 
ತಿಳಿಸಿರುತ್ತದೆ. ಅದರಂತೆ ಈ ನ್ಯಾಯಾಲಯಕ್ಕೆ ದಿ: 13-01-2006ರಂದು ಶ್ರೀ ಬಾಬುರಾವ್‌ರವರು ಪತ್ರ ಬರೆದು ಈ 
ವಾಹನವನ್ನು ನಾನು ಭಾರತ ಆಟೋ ಮೊಬೈಲ್‌ ಅಥಣಿಯವರು ಎಕ್ಸೆಂಜ್‌ ಆಫರ್‌ನಲ್ಲಿ ಈ ವಾಹನ ಈ ಸಂಸ್ಥೆಗೆ 
ಕೊಟ್ಟು ಬೇರೆ ಹೊಸ ವಾಹನ ಬದಲಾಯಿಸಿಕೊಂಡಿರುತ್ತೇನೆಂ ದು ಆದ ಕಾರಣ ಈ ವಾಹನದ ಎಲ್ಲಾ 
ದಾಖಲೆಗಳನ್ನು ಅವರಿಗೆ ಕೊಟ್ಟಿರುತ್ತೇನೆಂದು, ಆದ್ದರಿಂದ ಈ ವಾಹನಕ್ಕೆ ನನಗೂ ಯಾವುದೇ ಸಂಬಂಧವಿಲ್ಲವೆಂದು 
ತಿಳಿಸಿರುತ್ತಾರೆ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 27-09-2005ರಂದು 
30(ಮೂವತ್ತು) ದಿನಗಳ ಕಾಲಾವಕಾಶ ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ 
ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, 
ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು ಕೋರಲಾಯಿತು. ಈ 
ಪ್ರಕಟಣೆಯೂ ದಿ: 09-10-2005ರಂದು ಉದಯವಾಣಿ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ 
ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು 
ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬ್ಟಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು ಹಾಜರೃಡಿಸಿ ತಾವು 
ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಘಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಹೊಸನಗರ ಇವರು ಇಷ್ಟು 
ಮಾಡಿದ ವಾಹನ ಯಮಹಾ ಬೈಕ್‌ ಕೆಎ-23-ಆರ್‌-6729ನ್ನು ಮತ್ತು ಈ ವಾಹನದಲ್ಲಿದ್ದ ಶ್ರೀಗಂಧದ ತುಂಡು 
ಸಣ್ಣಸಣ್ಣ ಚಕ್ಕೆ 15 ಕೆ.ಜಿಯನ್ನು ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಕುಗೋಲು 
ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, 
ನಂತರ ಸರಿಪಡಿಸಿ ದಿ: 16-03-2006 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ 
ಕಾನೂನು ಬದ್ದವಾಗಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿ ಕಾರಿ, 
ಪಿ.ಆರ್‌. 704 ಸಾಗರ ವಿಭಾಗ, ಸಾಗರ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ. ವಾಹನ. 16/05-೦6, ದಿ: 16ನೇ ಮಾರ್ಚ್‌ 2೦೦೮6 
ಉಪಸ್ಥಿತರು : ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ 


ಪಿರ್ಯಾದುದಾರರು ; ವಲಯ ಅರಣ್ಯಾಧಿಕಾರಿ 
ಶಿಕಾರಿಪುರ ವಲಯ 
ಆರೋಪಿಗಳು ಕ ಪತ್ತೆಯಾಗಿರುವುದಿಲ್ಲ. 


ಬಾದ್ಯತೆದಾರರು ಕ ಯಾರು ಬಂದಿರುವುದಿಲ್ಲ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೬೩ 





ಪ್ರಸ್ತಾವನೆ:- 

ದಿ: 13-10-2005 ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ವಲಯದ ಕಸಬಾ ಶಾಖೆಯ ಸಿಬ್ಬಂದಿಗಳು 
ಶಿಕಾರಿಪುರ ಅಂಬ್ಲಿಗೊಳ ರಸ್ತೆಯ ಗಾಮಾ ಕ್ರಾಸ್‌ ಬಳಿ ರಾತ್ರಿ ಸುಮಾರು 8-00 ಗಂಟಿ ಸಮಯದಲ್ಲಿ ಗಸ್ತು 
ಕಾಯುತ್ತಿರುವಾಗ ಅಂಬ್ಲಿಗೊಳ ಕಡೆಯಿಂದ ಒಂದು ವಾಹನ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದಾಗ ವಾಹನ 
ಚಾಲಕ ಇಲಾಖೆಯವರನ್ನು ಕಂಡು ವಾಹನ ಅಲ್ಲೇ ಬೀಳಿಸಿ ಕತ್ತಲೆಯಲ್ಲಿ ಓಡಿ ಕೈಗೆ ಸಿಗದೇ ಪರಾರಿಯಾಗಿರುತ್ತಾನೆ. 
ನಂತರ ವಾಹನವನ್ನು ಪರಿಶೀಲಿಸಿ ನೋಡಲಾಗಿ ಬಜಾಜ್‌ ಎಂ-80, CRW-3125, ಛಾಸ್ಸಿಸ್‌ ನಂ. 1658೯03745, 
ಇಂಜಿನ್‌ ನಂ. 166೯059505 ಆಗಿದ್ದು, ವಾಹನದ ಹಿಂಭಾಗದ ಕ್ಯಾರಿಯರ್‌ನಲ್ಲಿ ಬೀಟಿ ಜಾತಿಯ ಪೀಠೋಪಕರಣ ಕ್ಕಾಗಿ 
ತಯಾರು ಮಾಡಿದ 3 ಕಾಲುಗಳನ್ನು ದಾರದಿಂದ ಕಟ್ಟಿದ್ದರು ಯಾರೂ ಅಸಾಮಿಗಳು ಪತ್ತೆಯಾಗದ ಕಾರಣ ಮತ್ತು 
ಇಲಾಖೆಯವರನ್ನು ಕಂಡ ಕೂಡಲೇ ವಾಹನ ಬಿಟ್ಟು ಕತ್ತಲೆಯಲ್ಲಿ ಓಡಿರುವುದರಿಂದ ಅವರನ್ನು ಬೆನ್ನಟ್ಟಿದರು ಕೈಗೆ 
ಸಿಗದ ಕಾರಣ ಇವರು ರಹದಾರಿ ಇಲ್ಲದೇ ಅಕ್ರಮವಾಗಿ ಬೀಟಿ ಸೈಜ್‌ 0350.019ಎಂತಿನ್ನು ವಾಹನದಲ್ಲಿ 
ಸಾಗಿಸಿರುವುದೆಂದು ಪರಿಗಣಿಸಿ ವಾಹನ, ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಪ್ರಥಮ 
ವರ್ತಮಾನ ವರದಿ ಮತ್ತು ಮಹಜರ್‌ ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 50, 24, 
71(ಎ), 104(ಎ), 80 ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಶಿಕಾರಿಪುರ 
ವಲಯದ ಅ.ಮೊ. ಸಂಖ್ಯೆ 43/05-06ನ್ನು ದಾಖಲಿಸಿ ನಂತರ ವಾಹನವನ್ನು 71ಎ ವಿಚಾರಣೆಗೆ ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಸಮ ಹಾಜರ್ಬಡಿಸಿರುತ್ತಾರೆ. ನಂತರ 
ಈ ವಾಹನವನ್ನು ಸಾಗರ ವಲಯದ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಪತೆಗಾಗಿ 
ಇಡಲು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿರುತ್ತದೆ. 


ಈ ವಾಹನದ ಬಗ್ಗೆ ಬಿ ಎಕ್ಸ್‌ಟ್ರ್ಯಾಕ್ಟನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದ ಪತ್ರ 
ಸಂಖ್ಯೆ ಅಮೊ.ವಾಹನ.16/05-06 ದಿ: 03-11-2005ರಲ್ಲಿ ಕೋರಲಾಗಿತ್ತು. ಆದರೆ ಅವರಿಂದ ಯಾವುದೇ ಈ 
ವಾಹನದ ಮಾಹಿತಿ ಬಂದಿರುವುದಿಲ್ಲ. ಮತ್ತು ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 
30 ದಿನಗಳ ಕಾಲಾವಕಾಶ ನೀಡಿ ಪ್ರಕಟಣೆಯನ್ನು ದಿ: 19-11-2005ರಂದು ಹೊರಡಿಸಿ ಪ್ರತಿಯನ್ನು ನಿರ್ದೇಶಕರು, 
ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಮತ್ತು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, 
ಬೆಂಗಳೂರು ಇವರಿಗೆ ಕಳುಹಿಸಿ ಹೆಚ್ಚು ಪ್ರಸಾರವಿರುವ ರಾಜ್ಯ ಮಟ್ಟದ ದೈನಿಕ ಪತ್ರಿಕೆಯಲ್ಲಿ ಮತ್ತು ಗೆಜೆಟ್‌ನಲ್ಲಿ 


ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯನ್ನು ದಿ: 30-11-2005ರಂದು ಉದಯವಾಣಿ 
ದಿನಪತ್ರಿಕೆಯಲ್ಲಿ ದಿ: 5-1-2006ರಂದು ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಕಾನೂನು ಬದ್ಧವಾಗಿ ದಾಖಲೆಗಳನ್ನು 
ಅರ್ಜಿ ಮೂಲಕ ಸಲ್ಲಿಸಿ ವಾಹನ ಬಿಡುಗಡೆಗೆ ಕೋರಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನವನ್ನು 
ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿಲ್ಲವೆನ್ನುವುದನ್ನು ಸಾಬೀತುಪಡಿಸಲು ವಾಹನ ಮಾಲೀಕರು 
ವಿಘಫಲರಾಗಿರುತ್ತಾರೆ. 

ಆದೇಶ 


ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ಇವರು ಜಮ್ತು 
ಮಾಡಿದ ಬಜಾಜ್‌ ಎಂ-80, CRW-3125, ಛಾಸ್ಸಿಸ್‌ ನಂ. 1658503745, ಇಂಜಿನ್‌ ನಂ. 1668059505 ಮತ್ತು ಈ 
ವಾಹನದಲ್ಲಿದ್ದ ಬೀಟೆ ಸೈಜ್‌ 3=0.019ಘ.ಮೀ. ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕರ್ನಾಟಿಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ 
ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ 
ದಿ: 16-03-2006 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ 
ಆದೇಶ ಹೊರಡಿಸಿದ 30(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕಾನೂನು ಬದ್ಧವಾಗಿ 
ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 706 ಉಪ ಅರಣ್ಯ ಸಂರಕ್ಸಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 


೧೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ. ವಾಹನ. 18/05-೦6, ದಿನಾ೦ಕ:16ನೇ ಮಾರ್ಚ್‌ 2೦೦6 
ಉಪಸ್ಥಿತರು : ಶ್ರೀ ಜಿ.ಜಯರಾಮಯ್ಯ ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 


ಹಿರ್ಯಾಧಿದಾರರು :. ಸಹಾಯಕ ಅರಣ್ಯ ಸಂರಕ್ಸಣಾಧಿಕಾರಿ, 

ಅರಣ್ಯ ಸಂಚಾರಿ ದಳ, ಶಿಕಾರಿಮರ. 
ಆರೋಪಿಗಳು :  ಪತ್ತೆಯಾಗಿರುವುದಿಲ್ಲ. 
ಭಾದ್ಯತೆದಾರರು : ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ:- 


ದಿ: 30-10-2005ರಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿಕಾರಿಪುರ ಮತ್ತು 
ಸಿಬ್ಬಂದಿಯವರು ಶಿಕಾರಿಪುರ ತಾಲ್ಲೂಕು ಶಿಕಾರಿಪುರ ಟೌನ್‌ ವ್ಯಾಪ್ತಿಯ ಮಾಸೂರಿನಿಂದ ಹಳೆಯ ಹೊನ್ನಾಳಿ 
ರಸ್ತೆಯ ಪಿಡಬ್ಲ್ಯೂಡಿ ಸರ್ಕಾರಿ ಜಾಗದಲ್ಲಿ ಗಸ್ತು ಮಾಡುತ್ತಿರುವಾಗ ಶಿಕಾರಿಪುರ ಕಡೆಯಿಂದ ಒಂದು ವಾಹನ 
ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದರೂ ನಿಲ್ಲಿಸದೆ ಇಲಾಖೆಯವರನ್ನು ನೋಡಿ ಮಾಸೂರು ರಸ್ತೆ, ಚನ್ನಹಳ್ಳಿ 
ಕ್ರಾಸ್‌ನಿಂದ ವಾಪಾಸ್‌ ತಿರುಗಿಸಿ ವಾಹನ ಓಡಿಸಲು ಪ್ರಾರಂಭಿಸಿದಾಗ ಇಲಾಖಾ ವಾಹನ ಜೀಮ ಕೆಎ-14, 
ಜಿ-463ರಲ್ಲಿ ಬೆನ್ನಟ್ಟಿ ಮೇಲ್ಕಂಡ ಸ್ಥಳದಲ್ಲಿ ನಿಲ್ಲಿಸಿ, ವಾಹನದಲ್ಲಿದ್ದ ವ್ಯಕ್ತಿಗಳು ಓಡಲು ಪ್ರಾರಂಭಿಸಿದಾಗ 
ಇಲಾಖೆಯವರು ಬೆನ್ನಟ್ಟಿದರೂ ಕೈಗೆ ಸಿಗದೆ ಪರಾರಿಯಾಗಿರುತ್ತಾರೆ. ನಂತರ ವಾಹನವನ್ನು ಪರಿಶೀಲಿಸಲಾಗಿ ಹಸಿರು 
ಬಣ್ಣದ ಜೀಪು ಜಿಎಇ-9752, ಛಾಸ್ಸಿ ನಂ: ಗTD-355051 ಮತ್ತು ಇಂಜಿನ್‌ ನಂ: ೦೦೯ 50667 ಆಗಿದ್ದು, ಜೀಪಿನ 
ಒಳಭಾಗದ ಸೀಟ್‌ ಅಡಿಯಲ್ಲಿ ಟರ್ನಿಂಗ್‌ ಮಾಡಿದ ಬೀಟಿ ಸೈಜ್‌, ಟೀಪಾಯಿ, ಕುರ್ಚಿ, ಸೋಪಾಸೆಟ್‌, ಟೀಬಲ್‌, 
ಬಿಡಿಭಾಗಗಳಾಗಿದ್ದು, ಇವುಗಳನ್ನು ಸಾಗಿಸಲು ರಹದಾರಿ ಇರಲಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು 
ಪರಿಗಣಿಸಿ, ವಾಹನ, ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ಜಮ್ಮಮಾಡಿ, ಪ್ರಥಮ ವರ್ತಮಾನ ವರದಿ, ಮತ್ತು 
ಮಹಜರ್‌ ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 2, 24, 50, 62, 80, 104ಎ, 71ಎ 
ಮತ್ತು ಕರ್ನಾಟಿಕ ಅರಣ್ಯ ಕಾನೂನು 1969 ಉಪನಿಯಮ 144, 163, 165 ಉಲ್ಲಂಘನೆಯಾದ ಮೇರೆಗೆ ಅರಣ್ಯ 
ಸಂಚಾರಿ ದಳ, ಶಿಕಾರಿಪುರ ಕಛೇರಿ ಅರಣ್ಯ ಮೊಕದ್ದಮೆ ಸಂಖ್ಯೆ: 45/05-06 ದಾಖಲಿಸಿ ನಂತರ ವಾಹನವನ್ನು 711ಎ 
ವಿಚಾರಣೆಗೆ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ 
ಸಮಕ್ಟಮ ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸಾಗರ ವಲಯದ ಸರ್ಕಾರಿ ನಾಟಾ 
ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ 
ಸುಪರ್ಧಿಗೆ ಕೊಟ್ಟಿರುತ್ತದೆ. 
ವಾಹನದಲ್ಲಿ ದೊರೆತ ಆರ್‌.ಸಿ.ಜೆರಾಕ್ಸ್‌ ಪ್ರತಿಯಂತೆ ಶ್ರೀ ಮೊಹಮದ್‌ ಖಾದಿರ್‌ ಬಿನ್‌ ಮೊಹಮದ್‌ ಷಪಿ, 
ಮನೆ ನಂ:22, ಹೆಚ್‌.ಸಿದ್ದಯ್ಯ ರಸ್ತೆ, ಬೆಂಗಳೂರು ಇವರಿಗೆ ಕಾರಣ ಕೇಳಿ ಪತ್ರವನ್ನು ದಿ:23-11-05ರಂದು 
ಜಾರಿಮಾಡಿ 15 ದಿನದೊಳಗಾಗಿ ವಾಹನದ ಮೂಲ ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ವಾಹನ ಬಿಡಿಸಿಕೊಳ್ಳಲು 
ಅರ್ಜಿ ಸಲ್ಲಿಸದೇ ಹೋದಲ್ಲಿ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದೆಂದು ತಿಳಿಸಲಾಗಿದೆ. ಇವರಿಂದ 
ಯಾವುದೇ ಅರ್ಜಿಯು ಈ ನ್ಯಾಯಾಲಯಕ್ಕೆ ಬಂದಿರುವುದಿಲ್ಲ. 
ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಪ್ರಕಟಿಣೆಯನ್ನು ದಿ: 19-11-05ರಂದು ಹೊರಡಿಸಿ ಪ್ರತಿಯನ್ನು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ 
ಬೆಂಗಳೂರು ಮತ್ತು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ ಪತ್ರ ವಿಭಾಗ, ಬೆಂಗಳೂರು ಇವರಿಗೆ ಕಳುಹಿಸಿ 


ಶ್ರಿ 


ಹೆಚ್ಚು ಪ್ರಸಾರವಿರುವ ರಾಜ್ಯ ಮಟ್ಟದ ದೈನಿಕ ಪತ್ರಿಕೆಯಲ್ಲಿ ಮತ್ತು ಗೆಜೆಟ್‌ನಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. 


ಅದರಂತೆ ಈ ಪ್ರಕಟಣೆಯನ್ನು ದಿ: 30-11-05ರಂದು ಉದಯವಾಣಿ ಮತ್ತು ದಿ: 05-1-2006ರಂದು ರಾಜ್ಯ 
ಪತ್ರದಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ 
ನ್ಯಾಯಾಲಯಕ್ಕೆ ಕಾನೂನುಬದ್ಧವಾಗಿ ದಾಖಲೆಗಳನ್ನು ಅರ್ಜಿ ಮೂಲಕ ಸಲ್ಲಿಸಿ ವಾಹನ ಬಿಡುಗಡೆಗೆ 
ಕೋರಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿಲ್ಲ 
ವೆನ್ನುವುದನ್ನು ಸಾಬೀತುಪಡಿಸಲು ವಾಹನ ಮಾಲೀಕರು ವಿಫಲರಾಗಿರುತ್ತಾರೆ. ಆದ್ದರಿಂದ ಈ ಕೆಳಗಿನಂತೆ ಆದೇಶ 
ಹೊರಡಿಸಿದೆ. 
ಆದೇಶ 
ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 


ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿ ಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೬೫ 





ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, 
ಶಿಕಾರಿಪುರ ಇವರು ಜಪ್ತು ಮಾಡಿದ ವಾಹನ ಜೀಪು ಸಿಎಇ-9752, ಛಾಸ್ಸಿ ನಂ: HTD-355051 ಮತ್ತು 
ಇಂಜಿನ್‌ ನಂ: ೦೦೯ 50667 ಮತ್ತು ಈ ವಾಹನದಲ್ಲಿದ್ದ ಬೀಟೆ ಸೈಜ್‌ 94-0.220ಎಂ3 ಕರ್ನಾಟಕ ಸರ್ಕಾರದ 
ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ 
ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ 
ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:16-03-2006 ರಂದು ನನ್ನ ಸಹಿ 
ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30(ಮೂವತ್ತು) 
ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕಾನೂನುಬದ್ಧವಾಗಿ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿಕಾರಿ, 

ಪಿ.ಆರ್‌. 707 ಸಾಗರ ವಿಭಾಗ, ಸಾಗರ 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 


ಅಮೊ. ವಾಹನ. 19/೦೮-೦೮, ದಿನಾಂಕ: 16ನೇ ಮಾರ್ಚ್‌ ೭೦೦6 
ಉಪಸ್ಥಿತರು : ಶ್ರೀ ಜಿ.ಜಯರಾಮಯ್ಯ ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 


ಹಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 

ಆನವಟ್ಟಿ ವಲಯ, ಆನವಟ್ಟಿ. 
ಆರೋಪಿಗಳು :  ಪತ್ತೆಯಾಗಿರುವುದಿಲ್ಲ. 
ಭಾದ್ಯತೆದಾರರು : ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ:- 


ದಿ: 03-11-2005ರಂದು ವಲಯ ಅರಣ್ಯಾಧಿಕಾರಿ ಆನವಟ್ಟಿ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ 
ವರ್ತಮಾನದ ಮೇರೆಗೆ ಸೊರಬ ತಾಲ್ಲೂಕು ಆನವಟ್ಟಿ ಹೋಬಳಿ, ಆನವಟ್ಟಿ ಗ್ರಾಮದ ಆಜಾದ್‌ ಬೀದಿ, 
ಆನವಟ್ಟಿಯಿಂದ ಕೋಟೆ ಪುರಕ್ಕೆ ಹೋಗುವ ಮುಖ್ಯ ರಸ್ತೆಯ ಬಲಭಾಗದಲ್ಲಿರುವ ಹೊಂಡದ ಕೇರಿಗೆ ಹೋಗುವ 
ಕಾಲುದಾರಿಯಲ್ಲಿ ಹೋಗುವಾಗ ಒಬ್ಬ ಅಸಾಮಿಯು ದ್ವಿಚಕ್ರ ವಾಹನದಲ್ಲಿ ಹೋಗುವುದನ್ನು ಅನುಮಾನದಿಂದ 
ಇಲಾಖಾ ಜೀಪಿನಿಂದ ಇಳಿದು ಹೋಗುವಷ್ಟರಲ್ಲಿ ಆತನು ಸ್ಥಳದಲ್ಲಿ ವಾಹನ ಬಿಟ್ಟು ಓಡಿ ಹೋದನು. ಬೆನ್ನಟ್ಟದರೂ 
ಕೈಗೆ ಸಿಕ್ಕಿರುವುದಿಲ್ಲ. ಓಡಿ ಹೋದವನು ಯಾರು ಎಂದು ತಿಳಿದುಬಂದಿರುವುದಿಲ್ಲ. ವಾಹನದ ಮುಂಭಾಗದ ಸೀಟಿನ 
ಕೆಳಗಡೆ ಒಂದು ಪ್ಲಾಸ್ಟಿಕ್‌ ಚೀಲದಲ್ಲಿ ಶ್ರೀಗಂಧದ ತುಂಡುಗಳು ಇದ್ದು ಇವುಗಳ ಮೇಲೆ ಯಾವುದೇ ಇಲಾಖಾ 
ಛಾಪಾ, ಗುರುತು ಇರುವುದಿಲ್ಲ ಮತ್ತು ಇದನ್ನು ಸಾಗಿಸಲು ರಹದಾರಿ ಇರಲಿಲ್ಲವಾದ್ದರಿಂದ ಇವುಗಳು ಒರಟು 
ಕೆತ್ತನೆಯಿಂದ ಕೂಡಿದ್ದು ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಬಜಾಜ್‌ ಎಂ-80 ಕೆಎ-31, ಇ- 
4392ನ್ನು, ಈ ವಾಹನದಲ್ಲಿದ್ದ ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ಜಪ್ತುಮಾಡಿ, ಪ್ರಥಮ ವರ್ತಮಾನ ವರದಿ, 
ಮತ್ತು ಮಹಜರ್‌ ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71ಐ, 86, 87 ಮತ್ತು ಕರ್ನಾಟಕ 
ಅರಣ್ಯ ಕಾನೂನು 1969 ಸೆಕ್ಟನ್‌ 84ರ ಪ್ರಕಾರ ಆನವಟ್ಟಿ ವಲಯ ಕಛೇರಿ ಅ.ಮೊ. ಸಂಖ್ಯೆ 99/05-06 ದಿ:03-11- 
05ನ್ನು ದಾಖಲಿಸಿ ನಂತರ ವಾಹನವನ್ನು 71ಎ ವಿಚಾರಣೆಗೆ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಬಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಸಮ ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು 
ಸಾಗರ ವಲಯದ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಸತೆಗಾಗಿ ಇಡಲು ವಲಯ 
ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿರುತ್ತದೆ. 

ನಂತರ ಈ ವಾಹನ ಯಾರ ಹೆಸರಿಗೆ ನೊಂದಣೆಯಾಗಿದೆ ಎಂಬುದರ ಬಗ್ಗೆ ಬಿ ಎಕ್ಸ್‌ಟ್ರಾಕ್ಟ್‌ನ್ನು ಈ 
ನ್ಯಾಯಾಲಯಕ್ಕೆ ಒದಗಿಸಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಶಿರಸಿ. ಇವರಿಗೆ ಈ ಕಛೇರಿ ಪತ್ರ 
ಸಂಖ್ಯೆ:ಅಮೊ:ವಾಹನ:19/05-06 ದಿ: 06-12-2005ರಲ್ಲಿ ಕೋರಿರುತ್ತದೆ. ಆದರೆ ಅವರಿಂದ ಯಾವುದೇ ಮಾಹಿತಿ 
ಈ ನ್ಯಾಯಾಲಯಕ್ಕೆ ಇಲ್ಲಿಯವರೆವಿಗೂ ಒದಗಿರುವುದಿಲ್ಲ. ಆದ್ದರಿಂದ ಈ ವಾಹನ ಮಾಲೀಕರಿಗೆ 71ಬಿ (1)ರ 
ಪ್ರಕಾರ ನೋಟೀಸು ಕೊಟ್ಟಿರುವುದಿಲ್ಲ. ಈ ಕೆಳಗಿನಂತೆ ಕ್ರಮ ಕೈಗೊಳ್ಳಲಾಯಿತು. 

ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಪ್ರಕಟಿಣೆಯನ್ನು ದಿ: 19-11-2005ರಂದು ಹೊರಡಿಸಿ ಪ್ರತಿಯನ್ನು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ 
ಬೆಂಗಳೂರು ಮತ್ತು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ ಪತ್ರ ವಿಭಾಗ, ಬೆಂಗಳೂರು ಇವರಿಗೆ ಕಳುಹಿಸಿ 


ಶ್ರಿ 


ಹೆಚ್ಚು ಪ್ರಸಾರವಿರುವ ರಾಜ್ಯ ಮಟ್ಟದ ದೈನಿಕ ಪತ್ರಿಕೆಯಲ್ಲಿ ಮತ್ತು ಗೆಜೆಟ್‌ನಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. 


೧೪೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಅದರಂತೆ ಈ ಪ್ರಕಟಣೆಯನ್ನು ದಿ:30-11-2005ರಂದು ಉದಯವಾಣಿ ಪತ್ರಿಕೆಯಲ್ಲಿ ಮತ್ತು ದಿ: 05-1-2006ರಂದು 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ 
ಈ ನ್ಯಾಯಾಲಯಕ್ಕೆ ಕಾನೂನುಬದ್ಧವಾಗಿ ದಾಖಲೆಗಳನ್ನು ಅರ್ಜಿ ಮೂಲಕ ಸಲ್ಲಿಸಿ ವಾಹನ ಬಿಡುಗಡೆಗೆ 
ಕೋರಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿಲ್ಲ 
ವೆನ್ನುವುದನ್ನು ಸಾಬೀತುಪಡಿಸಲು ವಾಹನ ಮಾಲೀಕರು ವಿಫಲರಾಗಿರುತ್ತಾರೆ. ಆದ್ದರಿಂದ ಈ ಕೆಳಗಿನಂತೆ ಆದೇಶ 
ಹೊರಡಿಸಿದೆ. 
ಆದೇಶ 
ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿ ಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ಇವರು ಜಮ್ತು ಮಾಡಿದ 
ವಾಹನ ಬಜಾಜ್‌ ಎಂ-80, ಕೆಎ-31, ಇ-4392 ಛಾಸ್ಸಿ ನಂ: 060-934-413642, ಇಂಜಿನ್‌ ನಂ: 16%ಇ-934 - 
41405 ಮತ್ತು ಈ ವಾಹನದಲ್ಲಿದ್ದ 5 ತುಂಡು ಶ್ರೀಗಂಧದ ತೂಕ 2 ಕೆ.ಜಿ. ಕರ್ನಾಟಕ ಸರ್ಕಾರದ ಸಂಪತ್ತು 
ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ 
ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು 
ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ: 16-03-2006 ರಂದು ನನ್ನ ಸಹಿ ಹಾಗೂ 
ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30(ಮೂವತ್ತು) ದಿನಗಳ 
ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕ್ಲೈಮು ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, 
ಪಿ.ಆರ್‌. 708 ಸಾಗರ ವಿಭಾಗ, ಸಾಗರ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲ 
ಅಮೊ. ವಾಹನ. 2೦/೦೮-೦5, ದಿ: 16ನೇ ಮಾರ್ಚ್‌ 2೦೦6 

ಉಪಸ್ಥಿತರು : ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ. 

ಅಧಿಕೃತ ಅಧಿಕಾರಿ ಹಾಗೂ 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ 


ಪಿರ್ಯಾದುದಾರರು ಕ ವಲಯ ಅರಣ್ಯಾಧಿಕಾರಿ 
ಸಾಗರ ವಲಯ 
ಆರೋಪಿಗಳು ; 1) ಶ್ರೀ ಅಣ್ಣಪ್ಪ (2) ನಯಾಜ್‌ (3) ರಷೀಧ್‌ ಸಾಬ್‌ 
ಇ ಜಿ 
(4) ನರಸಿಂಹ 
ಬಾದ್ಯತೆದಾರರು ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ:- 


ದಿ: 10-11-2005ರಂದು ರಾತ್ರಿ ಸಾಗರ ವಲಯದ ತ್ಯಾಗರ್ತಿ ಶಾಖೆಯ ವನಪಾಲಕರು ಮತ್ತು 
ಸಿಬ್ಬಂದಿಯವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ತ್ಯಾಗರ್ತಿ ಶಿರಾಳಕೊಪ್ಪ ಲೋಕೋಪಯೋಗಿ ರಸ್ತೆಯ 
ಮುಳ್ಳಕೆರೆ ಬಸ್‌ನಿಲ್ದಾಣದ ಹತ್ತಿರ ಕಾಯುತ್ತಿರುವಾಗ ದಿ: 11-11-2005ರಂದು ಬೆಳಗ್ಗಿನ ಜಾವ 4-30ರ 
ಸಮಯದಲ್ಲಿ ತ್ಯಾಗರ್ತಿ ಕಡೆಯಿಂದ ಒಂದು ವಾಹನ ಬರುತ್ತಿರುವುದನ್ನು ನಿಲ್ಲಿಸಿ ಪರಿಶೀಲಿಸಲಾಗಿ 7 ಬೀಟೆ ನಾಟಾ 
0.235ಎಂ3 ಇದ್ದು, ಇವುಗಳನ್ನು ಸಾಗಿಸಲು ರಹದಾರಿ ಇಲ್ಲವೆಂದು ಮತ್ತು ಈ ತುಂಡುಗಳ ಮೇಲೆ ಯಾವುದೇ 
ಇಲಾಖಾ ಛಾಪಾ ಮುದ್ರೆ ಇರುವುದಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ 
ಲಗೇಜ್‌ ಕ್ಯಾರಿಯರ್‌ ಆಟೋ ರಿಕ್ಬ್ಸಾ ನಂ. ಕೆಎ-15-3689 ಆಗಿದ್ದು, ಛಾಸನ್ಸಿಸ್‌ ನಂ. B6E-251729 ಇಂಜಿನ್‌ ನಂ. 
RSE-101639 ಆಗಿದ್ದು, ಈ ವಾಹನದಲ್ಲಿ ನಾಲ್ಕು ಜನ ಅಸಾಮಿಗಳಿದ್ದು, 1ನೇಯ ಅಸಾಮಿ ಅಣ್ಣಪ್ಪ ಬಿನ್‌ 
ದ್ಯಾವಣ್ಣ 21 ವರ್ಷ ಕಾನಕೇರಿ ಪಂಪ್‌ಹೌಸ್‌ ನಿವಾಸಿ, ಶಿರಾಳಕೊಪ್ಪ, ಶಿಕಾರಿಮುರ ತಾಲ್ಲೂಕು 2ನೇಂಯ ಆಸಾಮಿ 
ನಯಾಜ್‌ ಬನ್‌ ನಜೀರ್‌ ಸಾಬ್‌, 20 ವರ್ಷ, ಶಿರಾಳಕೊಪ್ಪ, ಶಿಕಾರಿಮುರ ತಾಲ್ಲೂಕು 3ನೇಯ ಆಸಾಮಿ ರಷೀದ್‌ 
ಸಾಬ್‌ ಬಿನ್‌ ಮದಾರ್‌ಸಾಬ್‌ 35 ವರ್ಷ, ಶಿರಾಳಕೊಪ್ಪದ ಅಕ್ಕಿಪೇಟೆವಾಸಿ, ಶಿಕಾರಿಮರ ತಾಲ್ಲೂಕು 4ನೇ 
ಆಸಾಮಿಯ ನರಸಿಂಹ ಬಿನ್‌ ನರಸಪ್ಪ 24 ವರ್ಷ ತ್ಯಾಗರ್ತಿ ಗ್ರಾಮ ವಾಸಿ ಆನಂದಪುರಂ ಹೋಬಳಿ ಸಾಗರ 
ತಾಲ್ಲೂಕು ಇವರನ್ನು ಇಲಾಖಾ ಪರ ವಶಪಡಿಸಿಕೊಂಡು ಪ್ರಥಮ ಮಾಹಿತಿ ವರದಿ, ಮಹಜರ್‌ ಕ್ರಮ ಜರುಗಿಸಿ 
ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 62, 63, 104ಎ, 71ಎ ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 


ಉಪನಿಯಮ 144, 165ರ ಪ್ರಕಾರ ಸಾಗರ ವಲಯದ ಅ.ಮೊ. ಸಂಖ್ಯೆ 66/05-06 ದಿ: 11-11-2005ನ್ನು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೬೭ 





ದಾಖಲಿಸಿ ನಂತರ ವಾಹನವನ್ನು 71ಎ ವಿಚಾರಣೆಗೆ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ ಇವರ ಸಮಕ್ಸಮ ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸಾಗರ ವಲಯದ 
ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಸತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, 
ಸಾಗರ ಇವರ ಸುಪರ್ಧಿಗೆ ಕೊಟ್ಟಿರುತ್ತದೆ. 

ನಂತರ ಈ ವಾಹನದ ಮಾಲೀಕರ ಬಗ್ಗೆ ತಿಳಿಸಲು ಈ ವಾಹನದ ಬಿ ಎಕ್ಸ್‌ಟ್ರ್ಯಾಕ್ಟ್‌ನ್ನು ಈ 
ನ್ಯಾಯಾಲಯಕ್ಕೆ ಒದಗಿಸಲು ದಿ: 6-12-2005ರಲ್ಲಿ ಪತ್ರವನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ 
ಕೋರಲಾಗಿತ್ತು. ದಿ: 17-12-2005ರಂದು ಸಾಗರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಈ ನ್ಯಾಯಾಲಯಕ್ಕೆ ಈ ವಾಹನದ 
ಬಿ ಎಕ್ಸ್‌ಟ್ರ್ಯಾಕ್ಟ್‌ ಒದಗಿಸಿರುತ್ತಾರೆ. ಬಿ ಎಕ್ಸ್‌ಟ್ರ್ಯಾಕ್ಟ್‌ನಲ್ಲಿಯಂತೆ ಆರ್‌.ಸಿ. ವೋನರಾದ ಶ್ರೀ ಅಂತೋನಿ ಬಿನ್‌ 
ಪೀಟರ್‌ ತ್ಯಾಗರ್ತಿ ಗ್ರಾಮ, ಪಾಗರ ತಾಲ್ಲೂಕು ಇವರಿಗೆ ದಿನಾಂಕ: 24-12-2005ರಂದು ಕಾರಣಕೇಳಿ ಪತ್ರ ಜಾರಿ 
ಮಾಡಿ ವಾಹನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ನಿಮ್ಮ ತಕರಾರು ಇದ್ದಲ್ಲಿ ಈ ಪತ್ರ ತಲುಪಿದ 30 
ದಿನದೊಳಗಾಗಿ ಈ ನ್ಯಾಯಾಲಯಕ್ಕೆ ಲಿಖಿತವಾಗಿ ದಾಖಲೆಗಳೊಂದಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಇಲ್ಲಿಯವರೆವಿಗೂ 
ಇವರು ಈ ನ್ಯಾಯಾಲಯಕ್ಕೆ ಹಾಜರಾಗಿರುವುದಿಲ್ಲ ಮಿತಿಗೊಳಿಸಿದ ಅವಧಿ ಮುಗಿದಿರುತ್ತದೆ. ಆದ್ದರಿಂದ ಮುಂದಿನ 
ಕ್ರಮಕೈಗೊಂಡಿದೆ.ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 19-11-2005ರಂದು 
30(ಮೂವತ್ತು) ದಿನಗಳ ಕಾಲಾವಕಾಶ ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ 
ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, 
ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು ಕೋರಲಾಯಿತು. ಈ 
ಪ್ರಕಟಣೆಯೂ ದಿ: 30-11-2005ರಂದು ಉದಯವಾಣಿ ದಿನ ಪತ್ರಿಕೆಯಲ್ಲಿ ಮತ್ತು ದಿ: 05-01-2006ರಂದು 
ರಾಜ್ಯಗೆಜೇಟ್‌ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ 
ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಇದರಿಂದ 
ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ ಪ್ರಕರಣದಲ್ಲಿ 


ಬ 
ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು ಸಹ ವಾಹನದ ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಬಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ 
ದಾಖಲಾತಿಗಳನ್ನು ಹಾಜರ್ಬಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತು ಪಡಿಸಲು ವಿಫಲರಾಗಿರುವ ಕಾರಣ ಈ 
ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿ ಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಟನ್‌ 7ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಜಪ್ತು ಮಾಡಿದ 
ವಾಹನ ಲಗೇಜ್‌ ಕ್ಯಾರಿಯರ್‌ ಆಟೋ ರಿಕ್ಬಾ ನಂ. ಕೆಎ-15-3689 ಆಗಿದ್ದು, ಮತ್ತು ಈ ವಾಹನದಲ್ಲಿದ್ದ ಬೀಟೆ 
ಸೈಜ್‌ 7=0.235ಎಂ3ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು 
ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. 
ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ: 16-03-2006 ರಂದು 
ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 
30(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕಾನೂನು ಬದ್ಧವಾಗಿ ದಾಖಲೆಗಳೊಂದಿಗೆ ಅರ್ಜಿ 
ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿಕಾರಿ, 
ಪಿ.ಆರ್‌. 709 ಸಾಗರ ವಿಭಾಗ, ಸಾಗರ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲ 
ಅಮೊ. ವಾಹನ. 23/೦೮-೦೮, ದಿನಾಂಕ: 16ನೇ ಮಾರ್ಚ್‌ 2೦೦೮6 
ಉಪಸ್ಥಿತರು: ಶ್ರೀ ಜಿ.ಜಯರಾಮಯ್ಯ ಭಾ.ಅ.ಸೇ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ 


ಹಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ವಲಯ, ಶಿಕಾರಿಪುರ. 
ಆರೋಪಿಗಳು : 1) ಜಕ್ರಿಯಾ (2) ನೂರುಲ್ಲಾ ಖಾನ್‌ (3) ಅಶ್ವಕ್‌ 


(1) ಮತ್ತು (2)ನೆಯವನನ್ನು ಬಂದಿಸಿದೆ. 3ನೆಯವನು ತಪ್ಪಿಸಿಕೊಂಡಿದ್ದಾನೆ. 
ಭಾದ್ಯತೆದಾರರು : ಯಾರು ಬಂದಿರುವುದಿಲ್ಲ. 


೧೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಪ್ರಸ್ತಾವನೆ:- 

ದಿ: 30-11-2005ರಂದು ಶಿಕಾರಿಪುರ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ 
ವರ್ತಮಾನದ ಮೇರೆಗೆ ಶಿಕಾರಿಪುರ ತಾಲ್ಲೂಕು ಶಿಕಾರಿಪುರ-ಶಿರಾಳಕೊಪ್ಪ ಪಿಡಬ್ಲ್ಯೂಡಿ ರಸ್ತೆಯಲ್ಲಿ ಪುನದಹಳ್ಳಿ 
ಗ್ರಾಮದಿಂದ ಶಿರಾಳಕೊಪ್ಪದ ಕಡೆ ಸುಮಾರು 150 ಮೀಟರ್‌ ದೂರದಲ್ಲಿ ಒಂದು ವಾಹನ ಬರುತ್ತಿರುವುದನ್ನು 
ನಿಲ್ಲಿಸಿದಾಗ ವಾಹನದಲ್ಲಿದ್ದ ಅಸಾಮಿಗಳು ಓಡಲು ಪ್ರಯತ್ನಿಸಿದಾಗ 3 ಜನರಲ್ಲಿ ಇಬ್ಬರನ್ನು ಹಿಡಿದಿರುತ್ತಾರೆ. ನಂತರ 
ವಾಹನ ಪರಿಶೀಲಿಸಿದಾಗ ಟೆಂಪೋಟ್ರಾಕ್ಸ್‌ ಕೆಎ-15, ಎಂ-553, ಛಾಸ್ಸಿ ನಂ: 1760945815 J-96 ಇಂಜಿನ್‌ 
ನಂ:6169369153016 ಆಗಿದ್ದು, ವಾಹನದೊಳಗಡೆ ಚಾಲಕನು ಕೂರುವ ಹಿಂಭಾಗದ ಸೀಟಿನಲ್ಲಿ ಕೆಳಗೆ ಮೂರು 
ಗೊಬ್ಬರದ ಚೀಲಗಳೊಳಗೆ ಶ್ರೀಗಂಧದ ಚಕ್ಕೆ ಮತ್ತು ಸಣ್ಣ ಸಣ್ಣ ಶ್ರೀಗಂಧ ತುಂಡುಗಳಿಗೆ ಯಾವುದೇ ಇಲಾಖಾ 
ಛಾಪಾವಿರುವುದಿಲ್ಲ. ಅಸಾಮಿಗಳನ್ನು ವಿಚಾರಿಸಲಾಗಿ 1ನೇಯವ ಜಕ್ರಿಯಾ ಖಾನ್‌ ಬಿನ್‌ ಅನ್ವರ್‌ ಖಾನ್‌, 26 ವರ್ಷ, 
ಚಿಕ್ಕ ಜಂಬೂರು ಗ್ರಾಮ, ಎರಡನೇಯವನು ನೂರುಲ್ಲಾ ಖಾನ್‌ ಬಿನ್‌ ಜಬ್ಬಾರ್‌ ಖಾನ್‌, 28 ವರ್ಷ, ಚಿಕ್ಕ 
ಜಂಬೂರು ಗ್ರಾಮ ವಾಸಿ ಮತ್ತು ಮೂರನೇಯವನು ಅಶ್ವಕ್‌ ಬಿನ್‌ ಚಿಮನ್‌ ಖಾನ್‌, ಚಿಕ್ಕಜಂಬೂರು ವಾಸಿ ಇವನು 
ಶ್ರೀಗಂಧವನ್ನು ಚಿಕ್ಕಜಂಬೂರಿನ ಬಳಿ ತಂದು ನಮಗೆ ಕೊಟ್ಟನೆಂದು, ಅದನ್ನು ನವಲೇ ಗಣಪತಿ ದೇವಸ್ಥಾನದ ಬಳಿ 
ತಂದುಕೊಡಬೇಕೆಂದು, ಅವನು ಪುನಃ ಅಲ್ಲಿ ಬಂದು ತೆಗೆದುಕೊಳ್ಳುತ್ತೇನೆಂದು ತಿಳಿಸಿದನೆಂದು, ಇದು ಸಾಗಿಸಲು 
ರಹದಾರಿ ಇಲ್ಲವೆಂದು ಆಸಾಮಿಗಳು ತಿಳಿಸಿರುತ್ತಾರೆ. ಮತ್ತು ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, 
ವಾಹನ, ಶ್ರೀಗಂಧ ಮತ್ತು ಅಸಾಮಿಗಳನ್ನು ಇಲಾಖಾ ಪರ ವಶಪಡಿಸಿಕೊಂಡು ಪ್ರಥಮ ಮಾಹಿತಿ ವರದಿ ಮತ್ತು 
ಮಹಜರ್‌ ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71ಎ, 84, 86 ಮತ್ತು ಕರ್ನಾಟಕ ಅರಣ್ಯ 
ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಶಿಕಾರಿಪುರ ವಲಯದ ಅ.ಮೊ.ಸಂಖ್ಯೆ:62/05-06 ದಿ: 30- 
11-05ನ್ನು ದಾಖಲಿಸಿ ನಂತರ ವಾಹನವನ್ನು 71ಎ ವಿಚಾರಣೆಗೆ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಸಮ ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು 
ಸಾಗರ ವಲಯದ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಸತೆಗಾಗಿ ಇಡಲು ವಲಯ 
ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿರುತ್ತದೆ. 

ನಂತರ ಈ ವಾಹನದ ಮಾಲೀಕರ ಬಗ್ಗೆ ತಿಳಿಯಲು ಸಾಗರ ಪ್ರಾದೇಶಿಕ ಅಧಿಕಾರಿಗೆ ದಿ: 06-12-05ರಂದು 

ಈ ನ್ಯಾಯಾಲಯದಿಂದ ಪತ್ರ ಬರೆಯಲಾಗಿದೆ. ಆದರೆ ಅವರಿಂದ ಈ ವಾಹನದ ಬಿ ಎಕ್ಸ್‌ಟ್ರಾಕ್ಸ್‌ ಈ 
ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. ಆದ್ದರಿಂದ ಈ ವಾಹನ ಮಾಲೀಕರಿಗೆ 71ಬಿ. (1)ರ ಪ್ರಕಾರ ನೋಟೀಸು 
ಕೊಟ್ಟಿರುವುದಿಲ್ಲ. ಆದ್ದರಿಂದ ಈ ಕೆಳಗಿನಂತೆ ಕ್ರಮ ಕೈಗೊಳ್ಳಲಾಯಿತು. 

ನಂತರ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಿಣೆಯನ್ನು ದಿ: 05-01-2006ರಂದು ಹೊರಡಿಸಿ ಪ್ರತಿಯನ್ನು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ 
ಇಲಾಖೆ ಬೆಂಗಳೂರು ಮತ್ತು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು ಇವರಿಗೆ 
ಕಳುಹಿಸಿ ಹೆಚ್ಚು ಪ್ರಸಾರವಿರುವ ರಾಜ್ಯ ಮಟ್ಟದ ದೈನಿಕ ಪತ್ರಿಕೆಯಲ್ಲಿ ಮತ್ತು ಗೆಜೆಟ್‌ನಲ್ಲಿ ಪ್ರಕಟಿಸಲು 
ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯನ್ನು ದಿ:21-01-06ರಂದು ವನರಾಜ ಪತ್ರಿಕೆಯಲ್ಲಿ ಮತ್ತು ದಿ: 23-01- 
2006ರಂದು ಸಾಗರ ಸಂದೇಶ ದಿನಪತ್ರಿಕೆಯಲ್ಲಿ, ದಿ: 26-1-2006ರಂದು ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡು 30 
ದಿನಗಳಾದರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಕಾನೂನು 
ಬದ್ದವಾಗಿ ದಾಖಲೆಗಳನ್ನು ಅರ್ಜಿ ಮೂಲಕ ಸಲ್ಲಿಸಿ ವಾಹನ ಬಿಡುಗಡೆಗೆ ಕೋರಿರುವುದಿಲ್ಲ. ಇದರಿಂದ ಈ 
ವಾಹನವು ಅರಣ್ಯ ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿಲ್ಲವೆನ್ನುವುದನ್ನು ಸಾಬೀತುಪಡಿಸಲು 
ವಾಹನ ಮಾಲೀಕರು ವಿಫಲರಾಗಿರುತ್ತಾರೆ. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 


ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ಇವರು ಜಪ್ತು ಮಾಡಿದ 
ಜೀಪು ಕೆಎ-15, ಎಂ-553ನ್ನು ಮತ್ತು ಈ ವಾಹನದಲ್ಲಿದ್ದ ಶ್ರೀಗಂಧದ ಸಣ್ಣ ಚಕ್ಕೆ 45 ಕೆ.ಜಿ. ಕರ್ನಾಟಿಕ 
ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು 
ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. 
ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:16-03-2006 ರಂದು ನನ್ನ 
ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 
30(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕಾನೂನುಬದ್ಧವಾಗಿ ಅರ್ಜಿ ಸಲ್ಲಿಸದೇ ಹೋದಲ್ಲಿ 
ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿಕಾರಿ, 
ಪಿ.ಆರ್‌. 710 ಸಾಗರ ವಿಭಾಗ, ಸಾಗರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೬೯ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ. ವಾಹನ. 26/೦೮-೦೮, ದಿನಾಂಕ: 16ನೇ ಮಾರ್ಚ್‌ 2೦೦೮6 
ಉಪಸ್ಥಿತರು : ಶ್ರೀ ಜಿ.ಜಯರಾಮಯ್ಯ ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 


ಹಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 

ಹೊಸನಗರ ವಲಯ, ಹೊಸನಗರ 
ಆರೋಪಿಗಳು : 1) ನಾಗರಾಜ್‌, 2) ಲೋಕೇಶ್‌ 
ಭಾದ್ಯತೆದಾರರು : ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ:- 


ದಿ: 13-12-2005 ಹೊಸನಗರ ವಲಯದ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬಂದ 
ಖಚಿತ ವರ್ತಮಾನದ ಮೇರೆಗೆ ಹೊಸನಗರ ತಾಲ್ಲೂಕು ಕಸಬಾ ಹೋಬಳಿ ಜಯನಗರದಿಂದ ಸೊತ್ತಕ್ಕೆ ಹೋಗುವ 
ರಸ್ತೆಯಲ್ಲಿ ಶನೀಶ್ವರ ದೇವಸ್ಥಾನದ ಹತ್ತಿರ ಕಾಯುತ್ತಿರುವಾಗ ಸಂಜೆ 7.30ರ ಸಮಯದಲ್ಲಿ ಸೊತ್ತ ಕಡೆಯಿಂದ 
ಹೊಸನಗರದ ಕಡೆಗೆ ಒಂದು ವಾಹನ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದಾಗ ಸ್ವಲ್ಪ ದೂರದಲ್ಲಿ ವಾಹನವನ್ನು 
ನಿಲ್ಲಿಸಿ ಇಬ್ಬರು ಅಸಾಮಿಗಳು ವಾಹನ ಮತ್ತು ಅವರು ತಂದ ಗೋಣಿ ಚೀಲವನ್ನು ಬಿಟ್ಟು ಓಡಲು ಪ್ರಾರಂಭಿಸಿದರು. 
ಆದರೆ ಅವರನ್ನು ಇಲಾಖೆಯವರು ಸುತ್ತುವರಿದು ಹಿಡಿದರು. ಇವರ ಹೆಸರು, ವಿಳಾಸ ಈ ರೀತಿ ಇದೆ. 1) 
ನಾಗರಾಜ್‌ ಬಿನ್‌ ಕುಲಾಲು, 24 ವರ್ಷ, ಹೊಸನಗರ ಟೌನ್‌, (2) ಲೋಕೇಶ್‌ ಬಿನ್‌ ರಾಮನಾಯ್ಕ, 22 ವರ್ಷ, 
ಮಳಲಿ ಗ್ರಾಮ, ಜಯನಗರ ಅಂಚೆ, ಹೊಸನಗರ ತಾಲ್ಲೂಕು. ನಂತರ ಅವರು ತಂದ ಗೋಣಿ ಚೀಲ ಬಿಡಿಸಿ 
ನೋಡಲಾಗಿ ಅದರಲ್ಲಿ ಶ್ರೀಗಂಧದ ತುಂಡು, ಬೇರು, ಪುಡಿ, ಚಕ್ಕೆಗಳಿದ್ದವು. ಇವುಗಳ ತೂಕ 9 ಕೆ.ಜಿ. ಸಾಗಿಸಲು 
ರಹದಾರಿ ಇಲ್ಲವೆಂದು ತಿಳಿಸಿದರು. ಆದ್ದರಿಂದ ಇದನ್ನು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಯಮಾಕಹ 
ಬೈಕ್‌ ಕೆಎ-15, ಇ-3201, ಶ್ರೀಗಂಧ ಮತ್ತು ಅಸಾಮಿಗಳನ್ನು ಇಲಾಖಾ ಪರ ವಶಪಡಿಸಿಕೊಂಡು ಪ್ರಥಮ 
ವರ್ತಮಾನ ವರದಿ ಮತ್ತು ಮಹಜರ್‌ ಕ್ರಮ ಜರುಗಿಸಿ, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71ಎ, 84, 
86, 87 ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಹೊಸನಗರ ವಲಯದ 
ಅ.ಮೊ. ಸಂಖ್ಯೆ 83/2005-06 ದಿ: 13-12-05ನ್ನು ದಾಖಲಿಸಿ, ಆಸಾಮಿಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ, ನಂತರ 
ವಾಹನವನ್ನು 71ಎ ವಿಚಾರಣೆಗೆ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರ ಸಮಕ್ಟಮ ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸಾಗರ ವಲಯದ ಸರ್ಕಾರಿ ನಾಟಾ 
ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಸತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ 
ಸುಪರ್ಧಿಗೆ ಕೊಟ್ಟಿರುತ್ತದೆ. 
ನಂತರ ಈ ವಾಹನದ ಆರ್‌.ಸಿ.ವೋನರ್‌ ಬಗ್ಗೆ ಬಿ ಎಕ್ಸ್‌ಟ್ರ್ಯಾಕ್ಕನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ದಿ: 
24-12-2005ರಂದು ಸಾಗರ ಪ್ರಾದೇಶಿಕ ಅಧಿಕಾರಿಗೆ ಪತ್ರ ಬಂದು ಕೋರಲಾಯಿತು. ದಿ:27-12-2005ರಲ್ಲಿ ಈ 
ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ವಾಹನ ಮಾಲೀಕರಾದ ಶ್ರೀ ಆರ್‌.ಎಂ.ದ್ವಾರಕನಾಥ ಬಿನ್‌ 
ಆರ್‌.ಎಂ.ಮಂಜುನಾಥಪ್ಪ, ರೈಲ್ವೇ ಸ್ಟೇಶನ್‌ ರೋಡ್‌, ಸಾಗರ ಇವರಿಗೆ ದಿ: 28-12-2005ರಂದು ಕಾರಣ ಕೇಳಿ ಪತ್ರ 
ಜಾರಿಮಾಡಿದೆ. ಅವರು ಯಾವುದೇ ಉತ್ತರವನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ. ಇವರು ಈ ವಾಹನದ ಬಿ 
ಎಕ್ಸ್‌ಟ್ರ್ಯಾಕ್ಟನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿಲ್ಲ. 
ನಂತರ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಪ್ರಕಟಿಣೆಯನ್ನು ದಿ: 05-01-2006ರಂದು ಹೊರಡಿಸಿ ಪ್ರತಿಯನ್ನು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ 
ಬೆಂಗಳೂರು ಮತ್ತು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ ಪತ್ರ ವಿಭಾಗ, ಬೆಂಗಳೂರು ಇವರಿಗೆ ಕಳುಹಿಸಿ 


ಹೆಚ್ಚು ಪ್ರಸಾರವಿರುವ ರಾಜ್ಯ ಮಟ್ಟದ ದೈನಿಕ ಪತ್ರಿಕೆಯಲ್ಲಿ ಮತ್ತು ಗೆಜೆಟ್‌ನಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. 
ಅದರಂತೆ ಈ ಪ್ರಕಟಣೆಯನ್ನು ದಿ:21-01-06ರಂದು ವನರಾಜ ಪತ್ರಿಕೆಯಲ್ಲಿ ಮತ್ತು ದಿ: 23-01-2006ರಂದು 
ಪಾಗರ ಸಂದೇಶ ದಿನಪತ್ರಿಕೆಯಲ್ಲಿ, ದಿ: 26-1-2006ರಂದು ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡು 30 ದಿನಗಳಾದರು 
ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಕಾನೂನು ಬದ್ದವಾಗಿ 
ದಾಖಲೆಗಳನ್ನು ಅರ್ಜಿ ಮೂಲಕ ಸಲ್ಲಿಸಿ ವಾಹನ ಬಿಡುಗಡೆಗೆ ಕೋರಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ 
ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿಲ್ಲವೆನ್ನುವುದನ್ನು ಸಾಬೀತುಪಡಿಸಲು ವಾಹನ ಮಾಲೀಕರು 
ವಿಫಲರಾಗಿರುತ್ತಾರೆ. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊಡಡಿಸಿದೆ. 


೧೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಆದೇಶ 
ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಹೊಸನಗರ ಇವರು ಜಷ್ತು ಮಾಡಿದ 
ಯಮಾಹ ಬೈಕ್‌ ಕೆಎ-15, ಇ-3201 ಮತ್ತು ಈ ವಾಹನದಲ್ಲಿದ್ದ ಶ್ರೀಗಂಧ 9 ಕೆ.ಜಿ.ಯನ್ನು ಅಂತಿಮವಾಗಿ 
ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ: 16-03-2006 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ 
ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30(ಮೂವತ್ತು) ದಿನಗಳ ಒಳಗಾಗಿ ಯಾರು 
ಈ ನ್ಯಾಯಾಲಯಕ್ಕೆ ಕಾನೂನುಬದ್ಧವಾಗಿ ಲಿಖಿತ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿಕಾರಿ, 
ಪಿ.ಆರ್‌. 711 ಸಾಗರ ವಿಭಾಗ, ಸಾಗರ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ. ವಾಹನ. 27/೦5-೦5, ದಿನಾಂಕ: 16ನೇ ಮಾರ್ಚ್‌ 2೦೦6 
ಉಪಸ್ಥಿತರು : ಶ್ರೀ ಜಿ.ಜಯರಾಮಯ್ಯ ಭಾ.ಅ.ಸೇ., 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಬಣಾಧಿ ಕಾರಿ, 
ಸಾಗರ ವಿಭಾಗ, ಸಾಗರ 


ಹಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 

ಹೊಸನಗರ ವಲಯ, ಹೊಸನಗರ 
ಆರೋಪಿಗಳು : 1) ಹೊನ್ನಪ್ಪ 2) ಮಂಜಪ್ಪ 3) ಶ್ರೀನಿವಾಸ 
ಭಾದ್ಯತೆದಾರರು : ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ:- 


ದಿ: 14-12-2005 ಹೊಸನಗರ ವಲಯದ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬಂದ 
ಖಚಿತ ವರ್ತಮಾನದ ಮೇರೆಗೆ ಹೊಸನಗರ ತಾಲ್ಲೂಕು ಹುಂಚಾ ಹೋಬಳಿ ಹಿರಿಯೋಗಿ ಗ್ರಾಮದ ಸರ್ವೆ ನಂ: 
16ರ ಅರಣ್ಯ ಪ್ರದೇಶದಲ್ಲಿ ಕಾಯುತ್ತಿರುವಾಗ ಸಾಂವತೂರು ಕಡೆಯಿಂದ ಹಿರಿಯೂರು ಕಡೆಗೆ ಒಂದು ಬಿಳಿ 
ಅಂಬಾಸಿಡರ್‌ ಕಾರ್‌ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದಾಗ ಕಾರನ್ನು ನಿಲ್ಲಿಸಿ, ಕಾರಿನಲ್ಲಿದ್ದ ನಾಲ್ಕು ಜನರು 
ಓಡಲು ಪ್ರಾರಂಭಿಸಿದರು. ಅದರಲ್ಲಿ 3 ಜನರನ್ನು ಹಿಡಿದಿರುತ್ತಾರೆ. ಒಬ್ಬನು ಕೈಗೆ ಸಿಗದೆ ತಪ್ಪಿಸಿಕೊಂಡಿರುತ್ತಾನೆ. 
ನಂತರ ವಾಹನವನ್ನು ಪರಿಶೀಲಿಸಿದಾಗ ಎಂಇಕ್ಯೂ-7080 (ಎಂವೈಡಬ್ಲ್ಯೂ-1710) ಇಂಜಿನ್‌ ನಂ 0೦01715168, 
ಛಾಸ್ಸಿಸ್‌ ನಂ:11-24-9628 ಆಗಿದ್ದು, ಕಾರಿನ ಒಳಗಡೆ ಸೀಟಿನ ಕೆಳಭಾಗದಲ್ಲಿ ಬಾಕ್ಸನ್ನು ತಯಾರಿಸಿದ್ದು ಅದರಲ್ಲಿ 
ಕೆಲವು ಶ್ರೀಗಂಧದ ಚಕ್ಕೆ, ಪುಡಿ ತುಂಬಿದ್ದರು. ಮತ್ತು ಕಾರಿನ ಡಿಕ್ಕಿಯಲ್ಲಿ 3 ಶ್ರೀಗಂಧದ ತುಂಡಿತ್ತು. ಒಟ್ಟು 49 
ಕೆ.ಜಿ.ಇದ್ದು ಇವುಗಳ ಮೇಲೆ ಯಾವುದೇ ಛಾಪಾದ ಗುರುತಿರುವುದಿಲ್ಲ ಮತ್ತು ಸಾಗಿಸಲು ರಹದಾರಿ ಇಲ್ಲವೆಂದು 
ಆಸಾಮಿಗಳು ತಿಳಿಸಿರುತ್ತಾರೆ. ಆದ್ದರಿಂದ ಇದನ್ನು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ, ಶ್ರೀಗಂಧ 
ಮತ್ತು ಅಸಾಮಿಗಳಾದ 1) ಹೊನ್ನಪ್ಪ ಬಿನ್‌ ದ್ಯಾವನಾಯ್ಕ, 45 ವರ್ಷ, ಮಾವಿನ ಕಟ್ಟೆ ಅಂಚೆ, ಹೊಸನಗರ 
ತಾಲ್ಲೂಕು 2) ಮಂಜಪ್ಪ ಬಿನ್‌ ದ್ಯಾವನಾಯ್ಕ, 43 ವರ್ಷ, ಮಾವಿನ ಕಟ್ಟೆ ಅಂಚೆ, ಹೊಸನಗರ ತಾಲ್ಲೂಕು 3) 
ಶ್ರೀನಿವಾಸ ಬಿನ್‌ ಕುಲಾಲಿ, 30 ವರ್ಷ, ಖಾನ್‌ಮನೆ ವಾಸಿ, ಮಳಲಿ ಗ್ರಾಮ, ಜಯನಗರ ಅಂಚೆ, ಹೊಸನಗರ 
ತಾಲ್ಲೂಕು ಇವರನ್ನು ಇಲಾಖಾ ಪರ ವಶಪಡಿಸಿಕೊಂಡು ಪ್ರಥಮ ವರ್ತಮಾನ ವರದಿ ಮತ್ತು ಮಹಜರ್‌ ಕ್ರಮ 
ಜರುಗಿಸಿ, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 711ಎ, 84, 86, 87 ಮತ್ತು ಕರ್ನಾಟಕ ಅರಣ್ಯ ಕಾನೂನು 
1969 ಉಪನಿಯಮ 14, 165ರ ಪ್ರಕಾರ ಹೊಸನಗರ ವಲಯದ ಅ.ಮೊ. ಸಂಖ್ಯೆ 84/05-06 
ದಿ: 14-12-05ನ್ನು ದಾಖಲಿಸಿ ನಂತರ ವಾಹನವನ್ನು 71ಎ ವಿಚಾರಣೆಗೆ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಸಮ ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು 
ಸಾಗರ ವಲಯದ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಸತೆಗಾಗಿ ಇಡಲು ವಲಂಯ 
ಅರಣ್ಯಾಧಿಕಾರಿ, ಸಾಗರ ಇವರ ಸುಪರ್ಧಿಗೆ ಕೊಟ್ಟಿರುತ್ತದೆ. 

ನಂತರ ಈ ವಾಹನ ಯಾರ ಹೆಸರಿಗೆ ನೊಂದಣಿಯಾಗಿದೆ ಎಂಬ ಬಗ್ಗೆ ಈ ವಾಹನದ ಬಿ ಎಕ್ಸ್‌ಟ್ರ್ಯಾಕ್ಟನ್ನು 
ಒದಗಿಸಲು ಪ್ರಾದೇಶಿಕ ಅಧಿಕಾರಿ, ಇಂದಿರಾ ನಗರ, (ಪೂರ್ವ) ಬೆಂಗಳೂರು ಇವರಿಗೆ ಈ ನ್ಯಾಯಾಲಯದಿಂದ ದಿ: 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೭೧ 





24-12-2005ರಂದು ಪತ್ರ ಬರೆದು ಕೋರಲಾಗಿತ್ತು. ಅವರ ಕಛೇರಿಯಲ್ಲಿ ಈ ವಾಹನದ ನೊಂದಣಿ ಬಗ್ಗೆ ಮಾಹಿತಿ 
ಇರುವುದಿಲ್ಲವೆಂದು ದಿ: 07-01-2006 ರಂದು ತಿಳಿಸಿರುತ್ತಾರೆ. 

ನಂತರ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ 
ಪ್ರಕಟಿಣೆಯನ್ನು ದಿ: 05-01-2006ರಂದು ಹೊರಡಿಸಿ ಪ್ರತಿಯನ್ನು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ 
ಬೆಂಗಳೂರು ಮತ್ತು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ ಪತ್ರ ವಿಭಾಗ, ಬೆಂಗಳೂರು ಇವರಿಗೆ ಕಳುಹಿಸಿ 


ಹೆಚ್ಚು ಪ್ರಸಾರವಿರುವ ರಾಜ್ಯ ಮಟ್ಟದ ದೈನಿಕ ಪತ್ರಿಕೆಯಲ್ಲಿ ಮತ್ತು ಗೆಜೆಟ್‌ನಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. 
ಅದರಂತೆ ಈ ಪ್ರಕಟಣೆಯನ್ನು ದಿ:21-01-06ರಂದು ವನರಾಜ ಪತ್ರಿಕೆಯಲ್ಲಿ ಮತ್ತು ದಿ: 23-01-2006ರಂದು 
ಪಾಗರ ಸಂದೇಶ ದಿನಪತ್ರಿಕೆಯಲ್ಲಿ, ದಿ: 26-1-2006ರಂದು ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡು 30 ದಿನಗಳಾದರು 
ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಕಾನೂನು ಬದ್ದವಾಗಿ 
ದಾಖಲೆಗಳನ್ನು ಅರ್ಜಿ ಮೂಲಕ ಸಲ್ಲಿಸಿ ವಾಹನ ಬಿಡುಗಡೆಗೆ ಕೋರಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ 
ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿಲ್ಲವೆನ್ನುವುದನ್ನು ಸಾಬೀತುಪಡಿಸಲು ವಾಹನ ಮಾಲೀಕರು 
ವಿಫಲರಾಗಿರುತ್ತಾರೆ. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊಡಡಿಸಿದೆ. 
ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿ ಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಹೊಸನಗರ ಇವರು ಜಷ್ತು ಮಾಡಿದ 
ಅಂಬಾಸಿಡರ್‌ ಕಾರ್‌ ಎಂಇಕ್ಕೂ-7080 ಎಂವೈಡಬ್ಲ್ಯೂ-1710 ಮತ್ತು ಈ ವಾಹನದಲ್ಲಿದ್ದ ಶ್ರೀಗಂಧದ ತುಂಡು 
ಮತ್ತು ಚಕ್ಕೆ ಸೇರಿದಂತೆ 49 ಕೆ.ಜಿ.ಯನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ 
ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:16- 
03-2006 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ 
ಹೊರಡಿಸಿದ 30(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ ಕಾನೂನು ಬದ್ಧವಾಗಿ ಅರ್ಜಿ 
ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 733 ಉಪ ಅರಣ್ಯ ಸಂರಕ್ಸಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲ 


ಅಮೊ. ವಾಹನ. ೭8/05-೦6, ದಿ: 16ನೇ ಮಾರ್ಚ್‌ 2೦೦೮ 


ಉಪಸ್ಥಿತರು : ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ. 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 


ಪಿರ್ಯಾದುದಾರರು ; ವಲಯ ಅರಣ್ಯಾಧಿಕಾರಿ 

ಚೋರಡಿ ವಲಯ 
ಆರೋಪಿಗಳು ಪತ್ತೆಯಾಗಿರುವುದಿಲ್ಲ. 
ಬಾದ್ಯತೆದಾರರು 4 ಯಾರು ಬಂದಿರುವುದಿಲ್ಲ. 
ಪ್ರಸ್ತಾವನೆ:- 


ದಿ: 16-12-2005ರಂದು ಶಿವಮೊಗ್ಗ ತಾಲ್ಲೂಕು ಕುಂಸಿ ಹೋಬಳಿ ಚೋರಡಿ ಗ್ರಾಮದ ಚೋರಡಿಯಿಂದ 
ಸಾಗರ ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಬಲಭಾಗ ಕರಡಿಬೆಟ್ಟ ಮನ್ನಾ ಜಂಗಲಿಯ ಸನ್ನಿವಾಸದ ಸ.ನಂ. 6ರ 
ಗಂಗಕಲ್ಯಾಣ ಯೋಜನೆಯ ಬೋರ್ಡ್‌ಗಲ್ಲಿನ ಹತ್ತಿರ ಗಸ್ತು ತಿರುಗುತ್ತಿದ್ದಾಗ ದೂರದಲ್ಲಿ ನಿಂತ ವಾಹನವನ್ನು 
ನೋಡಲಾಗಿ ವಾಹನದೊಳಗೆ ಸಾಗುವಾನಿ 20 ತುಂಡುಗಳಿದ್ದು, ಈ ತುಂಡುಗಳ ಅಳತೆ 20=3.310ಎಂ3 ಇದ್ದು, ಈ 
ವಾಹನದಲ್ಲಿ ಅಸಾಮಿಗಳು ಯಾರೂ ಪತ್ತೆಯಾಗದ ಕಾರಣ ಮತ್ತು ಈ ತುಂಡುಗಳನ್ನು ಗರಗಸದಿಂದ 
ಕೊಯ್ತಮಾಡಿದ್ದಾಗಿದ್ದು, ಈ ತುಂಡುಗಳ ಮೇಲೆ ಯಾವುದೇ ಇಲಾಖಾ ಛಾಪಾದ ಗುರುತು ಇರಲಿಲ್ಲ ಮತ್ತು ಈ 
ತುಂಡುಗಳನ್ನು ಸಾಗಿಸಲು ರಹದಾರಿ ಇರಲಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆಯೆಂದು ಪರಿಗಣಿಸಿ ವಾಹನ 


೧೪೭೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಮಿನಿಲಾರಿ ಕೆಎ-19-ಸಿ-7866, ಇಂಜಿನ್‌ ನಂಬರ್‌ ಇ483ಎ01060292, ಛಾಸ್ಸಿ ನಂಬರ್‌ 20ಜಿಸಿ01000166ನ್ನು ಮತ್ತು 
ಸಾಗುವಾನಿ ತುಂಡುಗಳನ್ನು ಇಲಾಖಾ ಪರ ವಶಪಡಿಸಿಕೊಂಡು ಪ್ರಥಮ ವರ್ತಮಾನ ವರದಿ, ಮಹಜರ್‌ ಕ್ರಮ 
ಜರುಗಿಸಿ, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 24, 62, 711ಎ ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 
ಉಪನಿಯಮ 144, 165ರ ಪ್ರಕಾರ ಚೋರಡಿ ವಲಯದ ಅ.ಮೊ. ಸಂಖ್ಯೆ 90/05-06 ದಿ: 16-12-2005ನ್ನು 
ದಾಖಲಿಸಿ ನಂತರ ವಾಹನವನ್ನು 71ಎ ವಿಚಾರಣೆಗೆ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ ಇವರ ಸಮಕ್ಟಮ ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸಾಗರ ವಲಯದ 
ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಸತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, 


ಸಾಗರ ಇವರ ಸುಪರ್ಧಿಗೆ ಕೊಟ್ಟಿರುತ್ತದೆ. 


ನಂತರ ಈ ಈ ವಾಹನದ ಮಾಲೀಕರ ಬಗ್ಗೆ ತಿಳಿಸಲು ಈ ವಾಹನದ ಬಿ ಎಕ್ಸ್‌ಟ್ರ್ಯಾಕ್ಟ್‌ನ್ನು ಈ 
ನ್ಯಾಯಾಲಯಕ್ಕೆ ಒದಗಿಸಲು ದಿ: 6-01-2006ರಂದು ಪತ್ರವನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮಂಗಳೂರು 
ಇವರಿಗೆ ಕೋರಲಾಗಿತ್ತು. ದಿ: 13-01-2006ರಂದು ಮಂಗಳೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಈ ನ್ಯಾಯಾಲಯಕ್ಕೆ 
ಈ ವಾಹನದ ಬಿ ಎಕ್ಸ್‌ಟ್ರ್ಯಾಕ್ಟ್‌ ಒದಗಿಸಿರುತ್ತಾರೆ. ಬಿ ಎಕ್ಸ್‌ಟ್ರ್ಯಾಕ್ಟ್‌ನಲ್ಲಿಯಂತೆ ಆರ್‌.ಸಿ. ವೋನರಾದ Jಂseph D 
Cruz S/o Late Monthu D Cruz, No 31, 5th Block, Katipalla Mangalore ಇವರಿಗೆ ದಿನಾಂಕ: 25-01-2006ರಂದು 
ಕಾರಣಕೇಳಿ ಪತ್ರ ಜಾರಿ ಮಾಡಿ ವಾಹನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ನಿಮ್ಮ ತಕರಾರು ಇದ್ದಲ್ಲಿ ಈ 
ಪತ್ರ ತಲುಪಿದ 30 ದಿನದೊಳಗಾಗಿ ಈ ನ್ಯಾಯಾಲಯಕ್ಕೆ ಲಿಖಿತವಾಗಿ ದಾಖಲೆಗಳೊಂದಿಗೆ ಸಲ್ಲಿಸಲು 
ತಿಳಿಸಲಾಗಿತ್ತು. ಇಲ್ಲಿಯವರೆವಿಗೂ ಇವರು ಈ ನ್ಯಾಯಾಲಯಕ್ಕೆ ಹಾಜರಾಗಿರುವುದಿಲ್ಲ ಮಿತಿಗೊಳಿಸಿದ ಅವಧಿ 


ಮುಗಿದಿರುತ್ತದೆ. ಆದ್ದರಿಂದ ಮುಂದಿನ ಕ್ರಮಕೈಗೊಂಡಿದೆ. 


ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 05-01-2006ರಂದು 
30(ಮೂವತ್ತು) ದಿನಗಳ ಕಾಲಾವಕಾಶ ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ 
ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, 
ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು ಕೋರಲಾಯಿತು. ಈ 
ಪ್ರಕಟಣೆಯೂ ದಿ: 21-01-2006ರಂದು ವನರಾಜ ದಿ: 23-01-2006ರಂದು ಸಾಗರ ಸಂದೇಶ ದಿನ ಪತ್ರಿಕೆಯಲ್ಲಿ 
ಮತ್ತು ದಿ: 26-01-2006ರಂದು ರಾಜ್ಯಗೆಜೇಟ್‌ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ 
ತೊಡಗಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ ಪ್ರಕರಣದಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರು ಸಹ ವಾಹನದ 
ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ 
ನ್ಯಾಯಾಲಯದಲ್ಲಿ ವಾಹನ ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು ಹಾಜರೃಡಿಸಿ ತಾವು ತಪ್ಪಿತಸ್ಥರಲ್ಲ 
ಎಂಬುದನ್ನು ಸಾಬೀತು ಪಡಿಸಲು ವಿಘಲರಾಗಿರುವ ಕಾರಣ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ 


ಮೇಲ್ಕಂಡ ವಿದ್ಯಾಮಾನಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಜಿ. ಜಯರಾಮಯ್ಯ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿ ಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಟನ್‌ 71(ಎ) ರಿಂದ (ಜಿ)ಪ್ರಕಾರ ವಲಯ ಅರಣ್ಯಾಧಿಕಾರಿ, ಚೋರಡಿ ಇವರು ಜಪ್ತು ಮಾಡಿದ 
ವಾಹನ ಮಿನಿಲಾರಿ ನಂ ಕೆಎ-19-ಸಿ-7866 ಆಗಿದ್ದು, ಮತ್ತು ಈ ವಾಹನದಲ್ಲಿದ್ದ ಸಾಗುವಾನಿ ತುಂಟು 
20=3.310ಎಂ3ವು ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, 
ನಂತರ ಸರಿಪಡಿಸಿ ದಿ: 16-03-2006 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30(ಮೂವತ್ತು) ದಿನಗಳ ಒಳಗಾಗಿ ಯಾರು ಈ ನ್ಯಾಯಾಲಯಕ್ಕೆ 
ಕಾನೂನು ಬದ್ದವಾಗಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 734 ಉಪ ಅರಣ್ಯ ಸಂರಕ್ಸಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೭೩ 





ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿಗಳ ನ್ಯಾಯಾಲಯ, 
ಭದ್ರಾವತಿ ವಿಭಾಗ, ಭದ್ರಾವತಿ. 
ಸಂಖ್ಯೆ: ಎ: -ಪಿಓಿಎನ್‌ -ಸಿಆರ್‌-24/2೦೦3-೦4, ದಿನಾ೦ಕ: ೦8ನೇ ಮಾರ್ಚ್‌ 2೦೦6 
ಉಪಸ್ಥಿತರು : ಶ್ರೀಮತಿ ಎ. ರಾಧಾದೇವಿ, ಭಾ.ಅ.ಸೇ., 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಭದ್ರಾವತಿ ವಿಭಾಗ, ಭದ್ರಾವತಿ. 


ಹಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, 
ಭದ್ರಾವತಿ ವಲಯ, ಭದ್ರಾವತಿ 
ಅರ್ಜದಾರರು ; ನಜೀರ್‌ ಖಾನ್‌ ಬಿನ್‌ ಪಾಚಾ ಖಾನ್‌, 
ಸಿದ್ದರಮಟ್ಟಿ, ಗುಡ್ಡದನೇರಲೆಕೆರೆ ಗ್ರಾಮ, 
ಭದ್ರಾವತಿ. 


ಪ್ರಕರಣದ ಹಿನ್ನೆಲೆ:- 

ದಿನಾಂಕ: 08-03-2004 ರಂದು ಭದ್ರಾವತಿ ತಾಲ್ಲೂಕು, ಕೂಡ್ಲಿಗೆರೆ ಹೋಬಳಿ, ಭದ್ರಾವತಿ ವಲಯ 
ಅರಳಿಹಳ್ಳಿ ಶಾಖೆಯ ಅಂತರಗಂಗೆ ಮನ್ನಾ ಜಂಗಲಿಗೆ ಸೇರಿದ ದೇವರಹಳ್ಳಿ ಗಸ್ತಿನ ಬೆಳ್ಳಿಗೆರೆಯಿಂದ ನೇರಲಕೆರೆ 
ಬಿ.ಆರ್‌.ಎಲ್‌.ಬಿ.ಸಿ. ಚಾನಲ್‌ ಅಕ್ವಿಡೆಟ್‌ಗೆ ಬರುವ ಕಾಲುದಾರಿಯ ಕಾಗೇಹಳ್ಳದ ಮೇಲ್ಭಾಗದಲ್ಲಿ ಅರಳಿಹಳ್ಳಿ 
ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿ ವರ್ಗದವರು ಗಸ್ತು ಮಾಡಿಕೊಂಡು ಬರುವಾಗ ಎದುರು ಭಾಗದಿಂದ 
ಒಂದು ಸ್ಕೂಟರ್‌ ಬರುವುದನ್ನು ಕಂಡು ನಿಲ್ಲಿಸಲು ಸೂಚನೆ ನೀಡಿ ಹತ್ತಿರ ಸಮೀಪಿಸುತ್ತಿದ್ದಂತೆ ಹಿಂದುಗಡೆ 
ಕುಳಿತ್ತಿದ್ದ ಆಸಾಮಿ ಕೈಯಲ್ಲಿದ್ದ ಚೀಲವನ್ನು ಬಿಸಾಡಿ ವಾಹನದಿಂದ ಜಿಗಿದು ಓಡಿದನು. ಅವನನ್ನು ಹಿಡಿಯಲು 
ಪ್ರಯತ್ನಪಟ್ಟರೂ ಸಿಗಲಿಲ್ಲ. ಆದರೆ ವಾಹನ ಚಲಾಯಿಸುತ್ತಿದ್ದ ಆಸಾಮಿಯನ್ನು ವಾಹನದ ಸಮೇತ 
ಹಿಡಿದುಕೊಂಡಿರುತ್ತಾರೆ. . ನಂತರ ಆಸಾಮಿಯ ಹೆಸರನ್ನು ವಿಚಾರಿಸಿದಾಗ ಆತನು ನಜೀರ್‌ ಖಾನ್‌ ಬಿನ್‌ ಪಾಚಾ 
ಖಾನ್‌, ಭದ್ರಾವತಿ ತಾಲ್ಲೂಕು, ಸಿದ್ಧರಮಟ್ಟಿ ವಾಸಿ ಎಂದು ತಿಳಿಸಿದ್ದು, ಓಡಿ ಹೋದ ಆಸಾಮಿ ಮಹಮದ್‌ 
ಅಯೂಬ್‌ ಬಿನ್‌ ಅಬ್ದುಲ್‌ ರಶೀದ್‌, ಭದ್ರಾವತಿ ತಾಲ್ಲಕು, ಸಿದ್ಧರಮಟ್ಟಿ ವಾಸಿ ಎಂದು ತಿಳಿದುಬಂದು ನಂತರ 
ಬಿಸಾಡಿದ ಪ್ಲಾಸ್ಟಿಕ್‌ ಚೀಲವನ್ನು ಬಿಚ್ಚಿ ಪರಿಶೀಲಿಸಿದಾಗ ಶ್ರೀಗಂಧದ ತುಂಡುಗಳು ಇರುವುದು ಕಂಡುಬಂದವು. 
ಅವುಗಳಿಗೆ ಯಾವುದೇ ರಹದಾರಿ ವಗೈರೆ ಇಲ್ಲದೇ ಇದ್ದು ಅಕ್ರಮ ಸಾಗಾಣಿಕೆ ಎಂದು ಖಚಿತ ಪಡಿಸಿಕೊಂಡು 
ವಾಹನ ಹಾಗೂ ಶ್ರೀಗಂಧದ ತುಂಡುಗಳನ್ನು ಆಸಾಮಿಯ ಸಮೇತ ಅಮಾನತ್ತುಪಡಿಸಿರುತ್ತಾರೆ. ಶ್ರೀಗಂಧವನ್ನು 
ಏಣಿಕೆ ಮಾಡಲಾಗಿ ಒಟ್ಟು 9 ತುಂಡುಗಳು ಇದ್ದು ಹಾಗೂ ಸ್ವಲ್ಪ ಚಕ್ಕೆ ಚೂರು ಬೇರುಗಳಿದ್ದು, ಅವುಗಳಿಗೆ ಕೆಂಪು 
ಬಣ್ಣದಿಂದ ಕ್ರಮ ಸಂಖ್ಯೆ ಕೊಟ್ಟು ಅಳತೆ ಮಾಡಿ ಇಲಾಖಾ ಛಾಪಾ ಮುದ್ರಿಸಲಾಯಿತು. ವಾಹನವನ್ನು 
ಪರಿಶೀಲಿಸಿದಾಗ ವಾಹನ ಸುಜುಕಿ ಮ್ಯಾಕ್ಸ್‌ 100 ಆರ್‌.ಸಂಖ್ಯೆ:ಕೆಎ-14-ಹೆಚ್‌-7118 ಆಗಿರುತ್ತದೆ. ನಂತರ 
ಸ್ಥಳದಲ್ಲಿ ಪಂಚನಾಮೆ ಜರುಗಿಸಿ ವಾಹನ, ಶ್ರೀಗಂಧದ ತುಂಡುಗಳು ಹಾಗೂ ಅಪರಾಧಿಯನ್ನು ಬಂಧಿಸಿ ಮುಂದಿನ 
ನಡವಳಿಕೆಗೆ ವಲಯ ಅರಣ್ಯಾಧಿಕಾರಿ ಕಛೇರಿಗೆ ತೆಗೆದುಕೊಂಡು ಹೋಗಲು ತೀರ್ಮಾನಿಸಿರುತ್ತಾರೆ. ನಂತರ ವಲಯ 
ಅರಣ್ಯಾಧಿಕಾರಿ ಕಛೇರಿಯಲ್ಲಿ ಪ್ರಥಮ ಮಾಹಿತಿ ವರದಿ ಮತ್ತು ಸೀಜರ್‌ ರಿಪೋರ್ಟ್‌ ದಾಖಲಿಸಿ ಎಫ್‌.ಓ.ಸಿ. 
ನಂ:252/03-04 ನ್ನು ನೀಡಿ ವಲಯ ಅರಣ್ಯಾಧಿಕಾರಿ, ಭದ್ರಾವತಿ ರವರ ವರದಿಯೊಂದಿಗೆ ಈ ನ್ಯಾಯಾಲಯಕ್ಕೆ 
ಹಾಜರುಪಡಿಸಿ ಅರಣ್ಯ ಕಾಯ್ದೆ 1963 ಸೆಕ್ಟನ್‌ 71(ಎ) ಪ್ರಕಾರ ಕ್ರಮ ಜರುಗಿಸಲು ಕೋರಿಕೊಂಡಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ, ಭದ್ರಾವತಿ ವಲಯ ಇವರು ಸಲ್ಲಿಸಿದ ದಾಖಲಾತಿಗಳನ್ನು ಪರಿಶೀಲಿಸಿ ಸದರಿ 
ಪ್ರಕರಣವನ್ನು ಅರಣ್ಯ ಕಾಯ್ದೆ 1963 ಸೆಕ್ಟನ್‌ 71 ಎ ಪ್ರಕಾರ ಕ್ರಮ ಜರುಗಿಸಿ ವಶಪಡಿಸಿಕೊಂಡ ವಾಹನ ಹಾಗೂ 
ಶ್ರೀಗಂಧವನ್ನು ವಲಯ ಅರಣ್ಯಾಧಿಕಾರಿ, ಭದ್ರಾವತಿ ರವರ ವಶಕ್ಕೆ ಸುರಕ್ಟತೆಗೆ ನೀಡಿರುತ್ತದೆ. ನಂತರ ಈ 
ಪ್ರಕರಣಕ್ಕೆ ಸಂಬಂಧಿಸಿದ ವಾಹನದ ಮಾಲೀಕರು ಯಾರಾದರೂ ಇದ್ದರೆ ಈ ನ್ಯಾಯಾಲಯಕ್ಕೆ ಖುದ್ದಾಗಿ ಅಥವಾ 
ನ್ಯಾಯವಾದಿಗಳ ಮುಖಾಂತರ ವಾಹನಕ್ಕೆ ಸಂಬಂಧಿಸಿದ ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಲು ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಚಾರಪಡಿಸಿ ದಿನಾಂಕ:01-04-2004 ರಂದು ಪ್ರಕಟಿಸಲಾಗಿತ್ತು. ಕರ್ನಾಟಿಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಿ 30 ದಿವಸ ಕಳೆದರೂ ಸಹ ಯಾರೂ ವಾಹನದ ಬಗ್ಗೆ ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವುದಿಲ್ಲ. 
ನಂತರ ಅರಣ್ಯ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಸುಜುಕಿ ಮ್ಯಾಕ್ಸ್‌ 100 ಆರ್‌ ಸಂಖ್ಯೆ: ಕೆಎ-14-ಹೆಚ್‌-7116 
ಹಾಗೂ ಶ್ರೀಗಂಧದ ತುಂಡು 9 ಮತ್ತು ಚಕ್ಕೆ ಬೇರುಗಳು ಒಟ್ಟು 4 ಕೆ.ಜಿ. ಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಮಾಡಿ ದಿನಾಂಕ: 02-06-2004 ರಂದು ಆದೇಶ ಹೊಡಡಿಸಿರುತ್ತದೆ. 

ದಿನಾಂಕ: 22-06-2004 ರಂದು ಶ್ರೀ ನಜೀರ್‌ ಖಾನ್‌ ಬಿನ್‌ ಪಾಚಾ ಖಾನ್‌, ಸಿದ್ದರಮಟ್ಟ, ಭದ್ರಾವತಿ 
ತಾಲ್ಲೂಕು ರವರು ವಕೀಲರ ಮುಖಾಂತರ ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಟಿ.ವಿ.ಎಸ್‌. ಸುಜುಕಿ ಮೋಟಾರ್‌ 
ಸೈಕಲ್‌ ಸಂಖ್ಯೆ: ಕೆಎ-14-ಹೆಚ್‌-7118 ರ ಮಾಲೀಕನಾಗಿರುತ್ತೇನೆ. ದಿನಾಂಕ: 07-03-2004 ರಂದು ಸದರಿ 


೧೪೭೪ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ವಾಹನದಲ್ಲಿ ಶಿವಮೊಗ್ಗಕ್ಕೆ ಹೋಗಬೇಕಾದರೆ ಒಬ್ಬ ವ್ಯಕ್ತಿ ವಾಹನದಲ್ಲಿ ಭದ್ರಾವತಿಗೆ ಡ್ರಾಪ್‌ ಕೇಳಿದನು, ನಾನು 
ಅವನನ್ನು ಕರೆದುಕೊಂಡು ಬರಬೇಕಾದರೆ ಅರಣ್ಯ ಸಿಬ್ಬಂದಿ ವರ್ಗದವರು ಸಿದ್ಧರಮಟ್ಟಿ ಮತ್ತು ಗುಡ್ಡದನೇರಲೆಕೆರೆ 
ಮಧ್ಯೆ ಹಳ್ಳದ ಸೇತುವೆ ಬಳಿ ವಾಹನವನ್ನು ನಿಲ್ಲಿಸಿದರು. ಆ ಸಮಯದಲ್ಲಿ ವಾಹನದ ಹಿಂದೆ ಕುಳಿತಿದ್ದ ಆಸಾಮಿ 
ವಾಹನದಿಂದ ಜಿಗಿದು ಕೈಯಲ್ಲಿದ್ದ ಪ್ಲಾಸ್ಟಿಕ್‌ ಚೀಲವನ್ನು ಬಿಸಾಡಿ ಓಡಿ ಹೋಗಿರುತ್ತಾನೆ. ಸದರಿ ಬ್ಯಾಗಿನಲ್ಲಿರುವುದು 
ಶ್ರೀಗಂಧ ಎಂದು ನನಗೆ ತಿಳಿದಿರುವುದಿಲ್ಲ. ಈ ಅಕ್ರಮ ಶ್ರೀಗಂಧದ ಸಾಗಾಣಿಕೆಗೂ ನನಗೂ ಯಾವುದೇ ಸಂಬಂಧ 
ಇರುವುದಿಲ್ಲ. ನಾನು ನಿರಪರಾಧಿ, ವಾಹನವನ್ನು ದಿನನಿತ್ಯದ ಕೆಲಸಕಾರ್ಯಗಳಿಗೆ ಇಟ್ಟು ಕೊಂಡಿರುತ್ತೇನೆ. 
ವಾಹನವನ್ನು ಕಛೇರಿ ಬಯಲಿನಲ್ಲಿಟ್ಟರುವುದರಿಂದ ಬಿಸಿಲು ಮಳೆಗೆ ಹಾಳಾಗಿ ಉಪಯೋಗಕ್ಕೆ ಬಾರದಂತೆ ಆಗುತ್ತದೆ. 
ದಯಮಾಡಿ ವಾಹನವನ್ನು ಬಿಡುಗಡೆ ಮಾಡಬೇಕಾಗಿ ಕೋರಿರುತ್ತಾರೆ. ಈ ಬಗ್ಗೆ ನ್ಯಾಯಾಲಯವು ವಿಧಿಸುವ 
ಷರತ್ತಿಗೆ ಬದ್ಧನಾಗಿರುವುದಾಗಿ ತಿಳಿಸಿರುತ್ತಾರೆ. 

ಅರ್ಜಿದಾರರಿಗೆ. ಈ ನ್ಯಾಯಾಲಯದಿಂದ ಅರಣ್ಯ ಕಾಯ್ದೆ 1963 ಸೆಕ್ಟನ್‌ 71(ಬಿ) ಪ್ರಕಾರ ಕಾರಣ ಕೇಳಿ 
ತಿಳುವಳಿಕೆ ಪತ್ರ ನೀಡಿದ್ದು, ಅರ್ಜಿದಾರರ ಪರ ವಕೀಲರು ದಿನಾಂಕ: 07-07-2004 ರಂದು ಸಮಜಾಯಿಷಿ ನೀಡಿ 
ಅರ್ಜಿದಾರರ ವಾಹನದಲ್ಲಿ ನಡೆದ ಅಕ್ರಮ ಅರಣ್ಯ ಉತ್ಪನ್ನ ಸಾಗಾಣಿಕೆಗೂ ಅರ್ಜಿದಾರರಿಗೂ ಯಾವುದೇ ಸಂಬಂಧ 
ಇರುವುದಿಲ್ಲ. ಈಗಾಗಲೇ ದಿನಾಂಕ: 22-06-2004 ರಂದು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ ಅರ್ಜಿಯಲ್ಲಿ ಎಲ್ಲಾ 
ವಿಚಾರಣೆಗಳನ್ನು ಏವರವಾಗಿ ತಿಳಿಸಲಾಗಿದ್ದು, ದಯಮಾಡಿ ವಾಹನ ಬಿಡುಗಡೆ ಮಾಡಬೇಕಾಗಿ ಕೋರಿರುತ್ತಾರೆ. 

ದಿನಾಂಕ: 28-07-2004 ರಂದು ಸಹಾಯಕ ಸರ್ಕಾರಿ ಅಭಿಯೋಜಕರ, ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಭದ್ರಾವತಿ ಇವರು ಆಕ್ಟೇಪಣಾ ಪತ್ರ ಸಲ್ಲಿಸಿ ದಿನಾಂಕ:07-03-2004 ರಂದು ಭದ್ರಾವತಿ ವಲಯ ಅರಣ್ಯಾಧಿಕಾರಿ, 
ಸಿಬ್ಬಂದಿ ವರ್ಗದವರು ಟಿ.ವಿ.ಎಸ್‌. ಸುಜುಕಿ ಮ್ಯಾಕ್ಸ್‌ 100 ಸಂಖ್ಯೆ: ಕೆಎ-14-ಹೆಚ್‌-7118 ರಲ್ಲಿ ಅಕ್ರಮವಾಗಿ 
ಶ್ರೀಗಂಧದ ತುಂಡುಗಳು ಸಾಗಾಣಿಕೆ ಸಂಬಂಧ ವಶಪಡಿಸಿಕೊಂಡಿರುತ್ತಾರೆ. ಈ ಸಂಬಂಧ ವಾಹನದ ಮಾಲೀಕ/ 
ಅರ್ಜಿದಾರರಾದ ಶ್ರೀ ನಜೀರ್‌ ಖಾನ್‌ ಬಿನ್‌ ಪಾಚಾ ಖಾನ್‌, ಭದ್ರಾವತಿ ಇವರನ್ನು ಬಂಧಿಸಿರುತ್ತಾರೆ. ಈ 
ಪ್ರಕರಣದಲ್ಲಿ ವಾಹನದ ಬಿಡುಗಡೆ ಕೋರಿ ಸಲ್ಲಿಸಿದ ಅರ್ಜಿದಾರನೇ ಅಪರಾಧಿಯಾಗಿರುತ್ತಾನೆ. ವಾಹನದ ಹಿಂದೆ 
ಕುಳಿತ್ತಿದ್ದ ವ್ಯಕ್ತಿ ಶ್ರೀಗಂಧದ ತುಂಡುಗಳನ್ನು ಇಟ್ಟುಕೊಂಡಿದ್ದಾಗಿಯೂ ಅದು ತನ್ನ ಗಮನಕ್ಕೆ ಬಂದಿರಲಿಲ್ಲವೆಂದು 
ತಿಳಿಸಿದ್ದು, ಅದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿರುತ್ತದೆ. ಅರ್ಜಿದಾರರು ಉದ್ದೇಶಪೂರ್ವಕವಾಗಿ ತನ್ನ 
ವಾಹನದಲ್ಲಿ ಅಕ್ರಮ ಶ್ರೀಗಂಧವನ್ನು ಕಳ್ಳಸಾಗಾಣಿಕೆ ಮಾಡಿರುವುದು ಮೇಲು ನೋಟಕ್ಕೆ ಕಂಡುಬರುತ್ತಿದ್ದು, 
ಅರ್ಜಿದಾರರು ತಮ್ಮ ಅರ್ಜಿಯಲ್ಲಿ ಕಾಣಿಸಿರುವ ಸಮಜಾಯಿಷಿ ಒಪ್ಪಿಕೊಳ್ಳುವಂತಹ ಸಮಜಾಯಿಷಿ ಆಗಿರುವುದಿಲ್ಲ. 
ಅರ್ಜಿದಾರರ ವಾಹನವನ್ನು ಮಧ್ಯಂತರ ಅರ್ಜಿಯ ಅಡಿಯಲ್ಲಿ ಬಿಟ್ಟುಕೊಟ್ಟಿದ್ದೇ ಆದಲ್ಲಿ ಅರ್ಜಿದಾರರು ಪುನ: ತಮ್ಮ 
ವಾಹನವನ್ನು ಅಕ್ರಮ ಅರಣ್ಯ ಉತ್ಪನ್ನಗಳ ಕಳ್ಳಸಾಗಾಣಿಕೆಯಲ್ಲಿ ಉಪಯೋಗಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ 
ಆದ್ದರಿಂದ ವಾಹನದ ಬಿಡುಗಡೆ ಕೋರಿ ಸಲ್ಲಿಸಿರುವ ಅರ್ಜಿದಾರರ ಮಧ್ಯಂತರ ಅರ್ಜಿಯನ್ನು ತಿರಸ್ಕರಿಸಬೇಕಾಗಿ 
ವಿನಂತಿಸಿರುತ್ತಾರೆ. 

ಈ ಪ್ರಕರಣದ ಅರ್ಜಿದಾರರ ಮಧ್ಯಂತರ ಅರ್ಜಿಯ ಬಗ್ಗೆ ದಿನಾಂಕ:28-07-2004 ರಂದು ವಿಚಾರಣೆ ನಡೆಸಿ 
ಫಿರ್ಯಾದಿದಾರರು ನ್ಯಾಯಾಲಯಕ್ಕೆ ಸಲ್ಲಿಸಿದ ದಾಖಲಾತಿಗಳೂ ಅರ್ಜಿದಾರರ ಅರ್ಜಿ ಹಾಗೂ ಅಭಿಯೋಜನಾ 
ವತಿಯಿಂದ ನೀಡಿದ ಆಕ್ಟೇಪಣಾ ಪತ್ರಗಳನ್ನು ಪರಿಶೀಲಿಸಿದಾಗ ದಿನಾಂಕ: 07-03-2004 ರಂದು ಸುಜುಕಿ ಮ್ಯಾಕ್ಸ್‌ 
100 ಕೆಎ-14-ಹೆಚ್‌-7118 ರಲ್ಲಿ ಅಕ್ರಮವಾಗಿ ಶ್ರೀಗಂಧ ಸಾಗಾಣಿಕೆ ಆಗಿರುವುದು ಸ್ಪಷ್ಟವಾಗಿ ದೃಢಪಟ್ಟಿರುತ್ತದೆ. 
ಈ ಬಗ್ಗೆ ವಾಹನದ ಮಾಲೀಕರು ಸಹ ಭಾಗಿಯಾಗಿರುವುದು ಮೇಲುನೋಟಕ್ಕೆ ಕಂಡುಬಂದಿರುತ್ತದೆ. ಅಲ್ಲದೇ 
ವಾಹನದ ಮಾಲೀಕರನ್ನು ನ್ಯಾಯಾಲಯದ ಬಂಧನಕ್ಕೆ ನೀಡಿರುವುದು ತಿಳಿದುಬಂದಿರುತ್ತದೆ. ಇನ್ನೊಬ್ಬ ಅಪರಾಧಿ 
ತಪ್ಪಿಸಿಕೊಂಡು ಓಡಿ ಹೋಗಿದ್ದು, ಆತನ ಪತ್ತೆ ಕಾರ್ಯ ನಡೆಯುತ್ತಿದೆ. ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ 
ಶ್ರೀಗಂಧವು ಕರ್ನಾಟಕ ಅರಣ್ಯ ಕಾಯ್ದೆ ವಿಧಿ 84ರ ಪ್ರಕಾರ ಸರ್ಕಾರದ ಸ್ವತ್ತಾಗಿರುತ್ತದೆ. ಅಲ್ಲದೇ ಈ ಪ್ರಕರಣಕ್ಕೆ 
ಸಂಬಂಧಪಟ್ಟ ವಾಹನವನ್ನು ಈಗಾಗಲೇ ಸರ್ಕಾರಕ್ಕೆ ಮುಟ್ಟುಗೋಲು ಮಾಡಿಕೊಂಡಿದ್ದು, ನಂತರ ವಾಹನದ 
ಮಾಲೀಕರು ಈ ನ್ಯಾಯಾಲಯಕ್ಕೆ ವಾಹನದ ಬಿಡುಗಡೆ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. ನ್ಯಾಯಾಲಯವು 
ಮಾನವೀಯತೆ ದೃಷ್ಟಿಯಿಂದ ಅವರ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಂಡು ಪರಿಶೀಲಿಸಿರುತ್ತದೆ. ಈ 
ಸಮಯದಲ್ಲಿ ಅರ್ಜಿದಾರರು ಅವರ ಅರ್ಜಿಯಲ್ಲಿ ತಿಳಿಸಿರುವ ಅಂಶಗಳು ಅರ್ಜಿದಾರರು ಸೃಷ್ಟಿಸಿದ ಕಟ್ಟುಕತೆ 
ಎಂಬುದು... ಮೇಲುನೋಟಕ್ಕೆ ಕಂಡುಬಂದಿರುತ್ತದೆ. ಈ ಪ್ರಕರಣದಲ್ಲಿ ಅರ್ಜಿದಾರರು ಭಾಗಿ ಆಗಿರುವುದು 
ಮೇಲುನೋಟಕ್ಕೆ ಕಂಡುಬಂದಿರುತ್ತದೆ. ಆದ್ದರಿಂದ ಅರ್ಜಿದಾರರ ವಾಹನ ತಾತ್ಕಾಲಿಕ ಬಿಡುಗಡೆ ಕೋರಿಕೆಯ 
ಅರ್ಜಿಯನ್ನು ದಿನಾಂಕ: 30-07-2004ರ ಆದೇಶದಲ್ಲಿ ತಿರಸ್ಕರಿಸಿರುತ್ತದೆ.. ವಾಹನದ ಮಾಲೀಕರು ಈ 
ನ್ಯಾಯಾಲಯದ ಆದೇಶದ ವಿರುದ್ಧ ಶಿವಮೊಗ್ಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇವರಲ್ಲಿ ಮೇಲ್ಮನವಿ 
ಸಲ್ಲಿಸಿರುತ್ತಾರೆ. ಮಾನ್ಯ ನ್ಯಾಯಾಲಯವು ಕ್ರಿಮಿನಲ್‌ ಎಂಸ ಅಪೀಲು ನಂ.32/04 ದಿನಾಂಕ: 13-09-2004 ರಂದು 
ವಾಹನವನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ನಿಗಧಿಪಡಿಸಿದ ಬೆಲೆಯಷ್ಟು ಬ್ಯಾಂಕ್‌ ಗ್ಯಾರಂಟಿ ಪಡೆದು ತಾತ್ಕಾಲಿಕ 
ಬಿಡುಗಡೆ ಬಗ್ಗೆ ಆದೇಶ ಹೊರಡಿಸಿರುತ್ತಾರೆ. ಘನ ನ್ಯಾಯಾಲಯದ ಆದೇಶದಂತೆ ವಾಹನ ಮಾಲೀಕರು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೭೫ 





ರೂ.3000/-ಗಳ ಠೇವಣಿ ಹಣ ಹಾಗೂ ಇತರೆ ಷರತ್ತಿನ ಬಗ್ಗೆ ಮುಚ್ಚಳಿಕೆ ಬರೆದು ವಾಹನವನ್ನು ವಶಕ್ಕೆ 
ಪಡೆದಿರುತ್ತಾರೆ. 

ಮೇಲ್ಕಂಡ ಪ್ರಕರಣವನ್ನು ಅಂತಿಮವಾಗಿ ತೀರ್ಮಾನಗೊಳಿಸುವ ಸಲುವಾಗಿ ಪ್ರಕರಣದ ವಿಚಾರಣೆಯನ್ನು 
ದಿನಾಂಕ:22-06-2005 ರಿಂದ 22-02-2006 ರವರೆಗೆ ಹಲವಾರು ದಿನಾಂಕಗಳಂದು ಅಭಿಯೋಜನಾ ಸಾಕ್ಸಿಗಳನ್ನು 
ಹಾಗೂ ವಾಹನದ ಮಾಲೀಕರ ಹೇಳಿಕೆಗಳನ್ನು ಸರ್ಕಾರಿ ಅಭಿಯೋಜಕರು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಭದ್ರಾವತಿ ರವರ ಹಾಗೂ ಅರ್ಜಿದಾರರ ಪರ ವಕೀಲರ ಸಮಕ್ಸಮ ವಿಚಾರಣೆ ನಡೆಸಲಾಯಿತು. ಪ್ರಾಸಿಕ್ಯೂಷನ್‌ 
ಪರವಾಗಿ ದಿನಾಂಕ:13-07-2005 ರಂದು ಶ್ರೀ ಜಿ.ಎಸ್‌. ಮೋಹನಕುಮಾರ್‌, ವನಪಾಲಕರು, ಪ್ರಾಸಾ 1 ಎಂದು 
ದಿನಾಂಕ:03-08-2005 ರಂದು ಶ್ರೀ ಓಂಕಾರಪ್ಪ. ಅರಣ್ಯ ರಕ್ಸಕ ಇವರನ್ನು ಪ್ರಾಸಾ 2 ಎಂದು ವಿಚಾರಣೆ ಮಾಡಿ 
ಹೇಳಿಕೆ ದಾಖಲಿಸಿಕೊಳ್ಳಲಾಯಿತು. ಪ್ರತಿವಾದಿಯ ಪರವಾಗಿ ದಿನಾಂಕ:21-12-2005 ರಂದು ಶ್ರೀ ನಜೀರ್‌ ಖಾನ್‌ 
ಬಿನ್‌ ಪಾಚಾಖಾನ್‌ ಸಿದ್ದರಮಟ್ಟಿ, ಭದ್ರಾವತಿ ತಾಲ್ಲೂಕು ಇವರನ್ನು ವಿಚಾರಣೆ ಮಾಡಿ ಹೇಳಿಕೆ 
ದಾಖಲಿಸಿಕೊಳ್ಳಲಾಯಿತು. ಪ್ರಾಧಿಕಾರದಲ್ಲಿ ಹಾಜರು ಪಡಿಸಿದ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. 
ಅರ್ಜಿದಾರರ ಪರ ನ್ಯಾಯವಾದಿಗಳು ಮಂಡಿಸಿದ ವಾದ ಅಭಿಯೋಜನಾ ವತಿಯಿಂದ ಮಂಡಿಸಿದ ವಾದ 
ವಿವಾದವನ್ನು ಆಲಿಸಲಾಯಿತು. 

ಈ ಪ್ರಕರಣದಲ್ಲಿ ವಾಸ್ತಾವಾಂಶ ಮತ್ತು ಕಾನೂನಿನ ವಸ್ತುಸ್ಥಿತಿ ಲಭ್ಯವಿದ್ದ ವಿಷಯ ಸಾಮಗ್ರಿಗಳ 
ತಳಹದಿಯ ಮೇಲೆ ಗಮನಿಸಿ ಪರಿಗಣಿಸಬೇಕಾದ ಅಂಶಗಳು ಈ ಕೆಳಗಿನಂತಿದೆ. 

1. ಅರ್ಜಿದಾರರ ಸುಜುಕಿ ಮ್ಯಾಕ್ಸ್‌ ದ್ವಿಚಕ್ರ ವಾಹನ ಸಂಖ್ಯೆ: ಕೆಎ-14-ಹೆಚ್‌-7118 ರಲ್ಲಿ ಶ್ರೀಗಂಧದ 
ತುಂಡುಗಳು 954 ಕೆ.ಜಿ.ಯನ್ನು ದಿನಾಂಕ: 08-03-2004 ರಂದು ಕಾನೂನಿಗೆ ವಿರುದ್ಧವಾಗಿ ಸಾಗಿಸಲು 
ಉಪಯೋಗಿಸಲಾಗಿತ್ತೆ? ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ ಅರಣ್ಯ ಅಪರಾಧವೆಸಗಿ ಕರ್ನಾಟಕ 
ಅರಣ್ಯ ಕಾಯಿದೆ ಮತ್ತು ನಿಯಮ ಉಲ್ಲಂಘಿಸಲಾಗಿದೆಯೇ? 

2. ಕರ್ನಾಟಿಕ ಅರಣ್ಯ ಕಾಯ್ದೆಯಂತೆ 71(ಎ) (1) ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ 
ನೋಟೀಸ್‌ ನೀಡಲಾಗಿದೆಯೇ ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶ 
ನೀಡಲಾಗಿದೆಯೇ? 

3. ವಾಹನದ ಮಾಲೀಕರು ಅಥವಾ ಕೆಲಸಗಾರರು ಅಥವಾ ಅವರ ಪ್ರತಿನಿಧಿಗಳು ವಾಹನದಲ್ಲಿ ಅಕ್ರಮವಾಗಿ 
ಸರ್ಕಾರದ ಸ್ವತ್ತಾದ ಅರಣ್ಯ ಉತ್ಪನ್ನವನ್ನು ಸಾಗಿಸಲು ಶಾಮೀಲಾಗಿದ್ದಾರೆಯೇ? ಹಾಗೂ ವಾಹನದ 
ಮಾಲೀಕರ ಪ್ರತಿನಿಧಿಗಳ ಗಮನಕ್ಕೆ ಬಾರದಂತೆಯೇ ವಾಹನವನ್ನು ಅರಣ್ಯ ಉತ್ಪನ್ನ ಕಳ್ಳ ಸಾಗಾಣಿಕೆಗೆ 
ಉಪಯೋಗಿಸಲಾಗಿದೆಯೇ? ಹಾಗೂ ಈ ವಾಹನವನ್ನು ಇಂತಕ ಅಕ್ರಮ ಕಾನೂನು ಬಾಹಿರ ಅರಣ್ಯ 
ಉತ್ಪನ್ನ ಸಾಗಾಣಿಕೆಗೆ ಉಪಯೋಗಿಸಿ ಕಾನೂನು ಬಾಹಿರ ಅರಣ್ಯ ಉತ್ಪನ್ನ ಸಾಗಾಣಿಕೆಗೆ 
ಉಪಯೋಗಿಸದಂತೆ ವಾಹನದ ಮಾಲೀಕರು ಅಥವಾ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು 
ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಂಡಿರುತ್ತಾರೆಯೇ? 

4. ಈ ಪ್ರಕರಣದಲ್ಲಿ ಫಿರ್ಯಾದಿದಾರರು ಅಮಾನತ್ತು ಪಡಿಸಿದ ಅರಣ್ಯ ಉತ್ಪನ್ನಗಳ ಮಾಲೀಕತ್ವ ಕರ್ನಾಟಕ 
ಅರಣ್ಯ ಕಾಯ್ದೆಯಂತೆ ಸರ್ಕಾರಿ ಸ್ವತ್ತೆಂದು ಅಭಿಯೋಗ ರುಜುವಾತು ಪಡಿಸಿದೆಯೇ? 

5... ಈ ಪ್ರಕರಣದಲ್ಲಿ ಅಮಾನತ್ತು ಪಡಿಸಿದ ವಾಹನ ಹಾಗೂ ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಹುದೆ. 

6. ಏನು ತೀರ್ಮಾನಕ್ಕೆ ಬರಬಹುದಾಗಿದೆ? 

ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ. ಅದಕ್ಕೆ 
ಕಾರಣಗಳನ್ನು ಈ ಕೆಳಗಿನಂತೆ ನೀಡಲಾಗಿದೆ. 

1. 1ನೇ ಅಂಶಕ್ಕೆ ಹೌದು ಎಂತಲೂ 

2. 2ನೇ ಅಂಶಕ್ಕೆ ಹೌದು ಎಂತಲೂ 

3. 3ನೇ ಅಂಶಕ್ಕೆ ಮೊದಲನೇ ಭಾಗದ ಪ್ರಶ್ನೆಗೆ ಹೌದು ಎಂದು ಎರಡು ಮತ್ತು 3ನೇ ಭಾಗದ ಪ್ರಶ್ನೆಗೆ ಇಲ್ಲ 
ಎಂದಾಗಿರುತ್ತದೆ. 

4. ನಾಲ್ಕನೇ ಅಂಶಕ್ಕೆ ಹೌದು ಎಂತಲೂ 

5. 5ನೇ ಅಂಶಕ್ಕೆ ಹೌದು ಎಂತಲೂ ಈ ಕೆಳಗಿನ ಕಾರಣಗಳಿಂದ ತೀರ್ಮಾನಕ್ಕೆ ಬರಲಾಗಿದೆ. 

ಕಾರಣಗಳು 
ಅಂಶ-1 
ದಿನಾಂಕ: 08-03-2004 ರಂದು ಭದ್ರಾವತಿ ತಾಲ್ಲೂಕು ಕೂಡ್ಲಿಗೆರೆ ಹೋಬಳಿ, ಭದ್ರಾವತಿ ವಲಯ, 
ಅರಳಿಹಳ್ಳಿ ಶಾಖೆಯ ಅಂತರಗಂಗೆ ಮನ್ನ ಜಂಗಲಿಗೆ ಸೇರಿದ ದೇವರಹಳ್ಳಿ ಗಸ್ತಿನ ಬೆಳ್ಳಗೆರೆಯಿಂದ ನೇರಲೆಕೆರೆ 
ಬಿ.ಆರ್‌.ಎಲ್‌.ಬಿ.ಸಿ. ಚಾನಲ್‌ ಅಕ್ಕಿಡೆಟ್‌ಗೆ ಬರುವ ಕಾಲುದಾರಿಯ ಕಾಗೇಹಳ್ಳದ ಮೇಲ್ಬಾಗದಲ್ಲಿ ಅರಳಿ ಹಳ್ಳಿ 


೧೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯವರು ಅಕ್ರಮವಾಗಿ ಶ್ರೀಗಂಧದ ತುಂಡು ಮತ್ತು ಚಕ್ಕೆ 4 ಕೆ.ಜಿ. 
ಸಾಗಾಣಿಕೆ ಸಂಬಂಧ ಸುಜುಕಿ-ಮ್ಯಾಕ್ಸ್‌ ಕೆಎ-14-ಹೆಚ್‌-7118ನ್ನು ವಶಪಡಿಸಿಕೊಂಡು ಸ್ಥಳದಲ್ಲಿಯೇ 
ಪಂಚನಾಮೆಯನ್ನು ಜರುಗಿಸಿ ಅರಣ್ಯ ಮೊಕದ್ದಮೆ ಸಂಖ್ಯೆ: 252/03-04 ನ್ನು ದಾಖಲು ಮಾಡಿ ವಾಹನ ಹಾಗೂ 
ಅಮಾನತ್ತು ಪಡಿಸಿದ ಅರಣ್ಯ ಉತ್ಪನ್ನಗಳನ್ನು ಈ ನ್ಯಾಯಾಲಯದ ಸಮಕ್ಟಮ ದಾಖಲಾತಿಗಳೊಂದಿಗೆ 
ಹಾಜರುಪಡಿಸಿರುತ್ತಾರೆ. 

ಈ ಸಂಬಂಧ ಅಭಿಯೋಜನಾವತಿಯಿಂದ ಮೇಲ್ಕಂಡ ಸಾಕ್ಸಿದಾರರಾದ ಪಿ.ಡಬ್ಲ್ಯೂ! ಮತ್ತು 
ಪಿಡಬ್ಲ್ಯೂಯೂ2 ಇವರುಗಳು ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಟಿ ನುಡಿದಿದ್ದು, ಅವರ ಹೇಳಿಕೆ ಪ್ರಕಾರ ದಿನಾಂಕ 
08-03-2004 ರಂದು ಬೆಳಿಗ್ಗೆ 5.00 ಗಂಟೆಗೆ ಅಂತರಗಂಗೆ ಮನ್ನಾ ಜಂಗಲಿಗೆ ಗಸ್ತು ಮಾಡಲು 8.00 ಗಂಟೆಗೆ 
ಹೋದೆವು. ಮನ್ನ ಜಂಗ್ಲಿಯಲ್ಲಿ ನಾವು ಹೋಗುತ್ತಿರುವಾಗ ದ್ವಿಚಕ್ರ ವಾಹನದಲ್ಲಿ ಎರಡು ಜನ ಬರುತ್ತಿದ್ದರು. 
ನಾವು ನಿಲ್ಲಿಸಲು ಸೂಚನೆ ನೀಡಿದಾಗ ಹಿಂದೆ ಕುಳಿತಿದ್ದ ವ್ಯಕ್ತಿಯು ಅವನು ಹಿಡಿದುಕೊಂಡಿದ್ದ ಪ್ಲಾಸ್ಟಿಕ್‌ ಚೀಲವನ್ನು 
ಎಸೆದು ಓಡಿಹೋದ ಆತನನ್ನು ಹಿಡಿಯಲು ಪ್ರಯತ್ನ ಪಟ್ಟಾಗ ಆತ ಕೈಗೆ ಸಿಗಲಿಲ್ಲ. ಬೈಕ್‌ ಚಾಲನೆ ಮಾಡುತ್ತಿದ್ದ 
ವ್ಯಕ್ತಿಯನ್ನು ಹಿಡಿದುಕೊಂಡೆವು. ಬೈಕ್‌ನಿಂದ ಎಸೆದ ಪ್ಲಾಸ್ಟಿಕ್‌ ಚೀಲವನ್ನು ಬಿಚ್ಚಿನೋಡಲಾಗಿ ಶ್ರೀಗಂಧದ ಚಕ್ಕೆಗಳು 
ಮತ್ತು ತುಂಡುಗಳು ಇದ್ದದ್ದು ಕಂಡು ಬಂದಿತು. ಓಡಿಹೋದ ವ್ಯಕ್ತಿಯನ್ನು ವಿಚಾರಿಸಲಾಗಿ ಆತನು ಮಹಮದ್‌ 
ಅಯುಬ್‌ ಎಂದು ನಾವು ದಸ್ತಗಿರಿ ಮಾಡಿದ ವ್ಯಕ್ತಿಯ ಹೆಸರು ನಜಿರ್‌ ಖಾನ್‌ ಆಗಿರುತ್ತದೆ. ಶ್ರೀಗಂಧದ ಬಗ್ಗೆ 
ಯಾವುದೇ ರಹದಾರಿ ಇರಲಿಲ್ಲ. ಅವುಗಳನ್ನು ಜಂಗ್ಲಿಯಲ್ಲಿ ಕಡಿತಲೆಯಾದ ಶ್ರೀಗಂಧದ ಮರಗಳ ಬೇರುಗಳು 
ಭೂಮಿಯಲ್ಲಿ ಉಳಿದಿದ್ದು ಅವುಗಳನ್ನು ಅಗೆದು ತೆಗೆದವುಗಳಾಗಿರುತ್ತದೆ ಎಂದು ಹೇಳಿರುತ್ತಾರೆ. ಅವುಗಳನ್ನು 
ಅಳತೆ ಮಾಡಿರುತ್ತದೆ. 4 ಕೆ.ಜಿ. ತೂಕವಿದ್ದು ಅದರಲ್ಲಿ 9 ಗಂಧದ ತುಂಡುಗಳು ಮತ್ತು ಶ್ರೀಗಂಧದ ಚಕ್ಕೆಗಳು 
ಇರುತ್ತದೆ. ಹಿಡಿದುಕೊಂಡಿದ್ದ ಬೈಕು ಟಿ.ವಿ.ಎಸ್‌. ಸುಜುಕಿ ಮೋಟರ್‌ ಸೈಕಲು ಕೆಎ-14-ಹೆಚ್‌-7118 
ಆಗಿರುತ್ತದೆ. ಶ್ರೀಗಂಧದ ತುಂಡು ಮತ್ತು ಚಕ್ಕೆಯನ್ನು ವಾಹನದ ಸಮೀಪ ವಶಪಡಿಸಿಕೊಂಡು ಸ್ಥಳದಲ್ಲಿ ಮಹಜರ್‌ 
ಕ್ರಮ ಜರುಗಿಸಿರುತ್ತದೆ. ಸದರಿ ಮಹಜರ್‌ ನಿಶಾನೆ ಪಿ] ಎಂದು ಗುರುತಿಸಿದ್ದು, ಸಾಕ್ಸಿದಾರರ ಸಹಿಯನ್ನು ಕ್ರಮವಾಗಿ 
ನಿಶಾನೆ ಪಿ1ಐ ಮತ್ತು ಪಿ1ಬಿ ಎಂದು ಗುರುತಿಸಲಾಗಿದೆ. ಈ ಸಂಬಂಧ ಅರಣ್ಯ ಮೊಕದ್ದಮೆ ಸಂಖ್ಯೆ:252/03-04 
ನ್ನು ದಾಖಲು ಮಾಡಿರುತ್ತಾರೆ. ಸದರಿ ಪ್ರಥಮ ಮಾಹಿತಿ ವರದಿಯನ್ನು ನಿಶಾನೆ ಪಿ2 ಮತ್ತು ಸಾಕ್ಸಿದಾರರ 
ಸಹಿಯನ್ನು ಪಿ2ಎ ಎಂದು ಗುರುತಿಸಿರುತ್ತದೆ.  ಮಾಲುಗಳನ್ನು ವಶಪಡಿಸಿಕೊಂಡ ಬಗ್ಗೆ ಸೀಜರ್‌ ರಿಪೋರ್ಟ್‌ 
ದಾಖಲಿಸಿದ್ದು ಸದರಿ ವರದಿಯನ್ನು ನಿಶಾನೆ ಪಿ3 ಹಾಗೂ ಸಾಕ್ಟಿದಾರರ ಸಹಿಯನ್ನು ಪಿ3ಎ ಎಂದು 
ಗುರುತಿಸಲಾಯಿತು. 

ಅರ್ಜಿದಾರರ ಪರ ವಕೀಲರು ಮಾಡಿದ ಪಾಟೀ ಸವಾಲಿನಲ್ಲಿ ಸಾಕ್ಸಿದಾರರು ಸಾಕ್ಟಿನುಡಿದು ನಾವು ಬೈಕ್‌ 
ಬರುವುದನ್ನು ಅರ್ಧ ಕಿ.ಮೀ. ದೂರದಿಂದ ನೋಡಿದೆವು. ಬೈಕನ್ನು ಆರೋಪಿಯ ಅಂದರೆ ಅರ್ಜಿದಾರ ಓಡಿಸುತ್ತಿದ್ದ 
ಸೂಚನೆ ಕೊಟ್ಟ ತಕ್ಷಣ ಬೈಕಿನ ಸವಾರ ಬೈಕನ್ನು ನಿಲ್ಲಿಸಿದ ಪ್ಲಾಸ್ಟಿಕ ಚೀಲವನ್ನು ನಜೀರ್‌ ಖಾನ್‌ 
ಹಿಡಿದುಕೊಂಡಿರಲಿಲ್ಲ. ಬೈಕನ್ನು ಚಲಾಯಿಸುತ್ತಿದ್ದ ವ್ಯಕ್ತಿಗೆ ಓಡಿಹೋಗಲು ಅವಕಾಶಕೊಡಲಿಲ್ಲ. ಓಡಿಹೋದ 
ವ್ಯಕ್ತಿ ಮಹಮದ್‌ ಅಯುಬ್‌ ಎಂದು ಗೊತ್ತಾಯಿತು. ಶ್ರೀಗಂಧದ ತುಂಡುಗಳನ್ನು ಕಾಡಿನಿಂದ ತಂದಿರಬಹುದು. 
ಅರ್ಜಿದಾರರು ಗ್ರಾಮ ಅರಣ್ಯ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂಬುದು ಗೊತ್ತು. ಆತನನ್ನು ನಮ್ಮ 
ಇಲಾಖೆಯವರೇ ಸಮಿತಿಯ ಸದಸ್ಯನನ್ನಾಗಿ ನೇಮಿಸಿರುತ್ತಾರೆ. ಅರ್ಜಿದಾರರಿಗೆ ಮತ್ತು ಇಲಾಖೆಯವರಿಗೆ ಆತನು 
ಗ್ರಾಮ ಅರಣ್ಯ ಸಮಿತಿಯ ಸದಸ್ಯನಾಗಿರುವ ಕಾರಣ ಪರಿಚಯವಿರುತ್ತದೆ. ಅರ್ಜಿದಾರರು ತಮ್ಮ ವಾಹನದಲ್ಲಿ 
ಶ್ರೀಗಂಧದ ಅಕ್ರಮ ಸಾಗಾಣಿಕೆಯನ್ನು ಮಾಡುತ್ತಿರಲಿಲ್ಲ ಎಂದು ಹೇಳುವುದು ಸರಿಯಲ್ಲ. ಹಿಂದೆ ಕುಳಿತಿದ್ದ ವ್ಯಕ್ತಿ 
ಹಿಡಿದುಕೊಂಡಿದ್ದ ಪ್ಲಾಸ್ಟಿಕ್‌ ಚೀಲದಲ್ಲಿ ಯಾವ ವಸ್ತುಗಳು ಇದ್ದವು ಎಂಬುದು ಬೈಕ್‌ ಸವಾರ ಅಂದರೆ 
ಅರ್ಜಿದಾರರಿಗೆ. ಗೊತ್ತಿಲ್ಲ ಎಂದು ಹೇಳುವುದು ಸರಿಯಲ್ಲ. ಅರ್ಜಿದಾರರಿಗೂ ಮತ್ತು ಬೈಕಿನ ಹಿಂಭಾಗದಲ್ಲಿ 
ಪ್ರಯಾಣಿಸುತ್ತಿದ್ದ ವ್ಯಕ್ತಿಗೂ ಸಂಬಂಧ ಇರುವುದು ತನಿಖೆಯಿಂದ ತಿಳಿದು ಬಂದಿತು. ಸ್ಥಳದಲ್ಲಿಯೇ ಮಹಜರ್‌ನ್ನು 
ತಯಾರಿಸಲಾಯಿತು. ಕಳ್ಳ ಸಾಗಾಣಿಕೆದಾರರಿಗೂ ಅರ್ಜಿದಾರರಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಹಾಗೂ 
ಸುಳ್ಳು ಸಾಕ್ಟಿಯನ್ನು ಹೇಳುತ್ತಿದ್ದೇನೆ ಎನ್ನುವುದು ಸರಿಯಲ್ಲ ಎಂದು ಹೇಳಿಕೆ ನೀಡಿರುತ್ತಾರೆ. 

ಮೇಲ್ಕಂಡ ಪಿ.ಡಬ್ಲ್ಯೂ-1 ಮತ್ತು ಪಿ.ಡಬ್ಲ್ಯೂ-2 ಸಾಕ್ಸಿದಾರರು ನ್ಯಾಯಾಲಯದಲ್ಲಿ ನೀಡಿದ ಹೇಳಿಕೆಗಳು 
ಮತ್ತು ಸ್ಥಳ ಮಹಜರ್‌ನಲ್ಲಿರುವ ಅಂಶಗಳಿಗೂ ತಾಳೇ ಹೊಂದಿರುತ್ತದೆ. ಅಲ್ಲದೇ ಎಲ್ಲಾ ಸಾಕ್ಟಿದಾರರು ನೀಡಿದ 
ಹೇಳಿಕೆಗಳು ಒಂದೇ ಆಗಿದ್ದು ಯಾವುದೇ ವ್ಯತಿರೀಕ್ಷ ಹೇಳಿಕೆಗಳು ಬಂದಿರುವುದಿಲ್ಲ. ಅರ್ಜಿದಾರರ ವಾಹನದಲ್ಲಿ 
ಅಕ್ರಮವಾಗಿ ಶ್ರೀಗಂಧದ ತುಂಡು ಮತ್ತು ಚಕ್ಕೆಯು ಸಾಗಾಣಿಕೆ ಆಗಿರುವುದು ಹಾಗೂ ಅರಣ್ಯ ಕಾಯ್ದೆ 
ಕಾನೂನುಗಳನ್ನು ಉಲ್ಲಂಘನೆ ಮಾಡಿರುವುದು ಸಂಶಯ ರಹಿತವಾಗಿ ರುಜುವಾತು ಪಡಿಸಿರುತ್ತಾರೆ. ಈ ಬಗ್ಗೆ 
ಅಧಿಕೃತವಾದ ಸಾಕ್ಟ್ಯಧಾರಗಳನ್ನು ಸಹ ನೀಡಿರುತ್ತಾರೆ. ಅದ್ದರಿಂದ ಅಂಶ-1ಕ್ಕೆ ನನ್ನ ಉತ್ತರ ಹೌದು 
ಎಂಬುದಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೭೭ 





ಅ೦ಶ-2:;- 

ಈ ಪ್ರಕರಣದಲ್ಲಿ ಅಮಾನತ್ತುಪಡಿಸಿದ ಸುಜುಕಿ ಮೋಟರ್‌ ಸಂಖ್ಯೆ:ಕೆಎ-14-ಹೆಚ್‌-7418 ರ ಮಾಲೀಕರಾದ 
ಶ್ರೀ ನಜೀರ್‌ ಖಾನ್‌ ಬಿನ್‌ ಪಾಚಾಖಾನ್‌, ಸಿದ್ದರಮಟ್ಟವಾಸಿ ಗುಡ್ಡದನೇರಲೆ ಕೆರೆ ಇವರು ದಿನಾಂಕ: 22-06-2004 
ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಸಲ್ಲಿಸಿ ವಾಹನವನ್ನು ಮಧ್ಯಂತರ ಸ್ವಾಧೀನಕ್ಕೆ ಬಿಡುಗಡೆ ಮಾಡಲು ಕೋರಿ 
ಅರ್ಜಿಸಲ್ಲಿಸಿದ್ದು ದಿನಾಂಕ: 28-06-2004 ರಂದು ವಾಹನದ ಮಾಲೀಕರಿಗೆ ಅರಣ್ಯ ಕಾಯ್ದೆ 1963 71 (ಬಿ) ಪ್ರಕಾರ 
ಕಾರಣ ಕೇಳಿ ತಿಳುವಳಿಕೆ ಪತ್ರ ನೀಡಿರುತ್ತದೆ. ಅರ್ಜಿದಾರರು ದಿನಾಂಕ: 07-07-2004 ರಂದು 
ಸಮಜಾಯಿಷಿಯನ್ನು ನೀಡಿರುತ್ತಾರೆ. ಅರ್ಜಿದಾರರು ಈ ನ್ಯಾಯಾಲಯಕ್ಕೆ ಹಲವು ಬಾರಿ ಹಾಜರಾಗಿರುತ್ತಾರೆ. 
ಅವರು ಸಾಕ್ಟಿ ನುಡಿದಿರುತ್ತಾರೆ. ಆದ ಕಾರಣ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71(ಬಿ)ಪ್ರಕಾರ ಆರ್‌.ಸಿ. 
ಮಾಲೀಕರಿಗೆ ಅವಕಾಶ ನೀಡಿರುವುದಾಗಿ ತೀರ್ಮಾನಿಸಿರುತ್ತೇನೆ. ಆದ ಕಾರಣ ಅಂಶ 2ಕ್ಕೆ ನನ್ನ ಉತ್ತರ ಹೌದು 
ಎಂಬುದಾಗಿದೆ. 
ಅಂಶ-3:- 

ವಾಹನದ ಆರ್‌.ಸಿ. ಮಾಲೀಕರ ಜಿಪಿಎ ಆದ ಶ್ರೀ ನಜೀರ್‌ ಖಾನ್‌ ಬಿನ್‌ ಪಾಚಾಖಾನ್‌, ಇವರು 
ದಿನಾಂಕ:22-06-2004 ರಂದು ಈ ನ್ಯಾಯಾಲಯಕ್ಕೆ ಅರ್ಜಿಸಲ್ಲಿಸಿ ವಾಹನದ ತಾತ್ಕಾಲಿಕ ಬಿಡುಗಡೆ ಕೋರಿ ವಕೀಲರ 
ಮುಖಾಂತರ ಅರ್ಜಿ ಸಲ್ಲಿಸಿರುತ್ತಾರೆ. ವಾಹನದ ಮಾಲೀಕರಿಗೆ ಅರಣ್ಯ ಕಾಯ್ದೆ 71(ಬಿ) ಪ್ರಕಾರ ಕಾರಣ ಕೇಳಿ 
ತಿಳುವಳಿಕೆ ಪತ್ರ ನೀಡಿರುತ್ತದೆ. ವಾಹನದ ಮಾಲೀಕರು ಸಮಜಾಯಿಷಿ ನೀಡಿರುತ್ತಾರೆ. ದಿನಾಂಕ: 02-12-2005 
ರಂದು ವಾಹನದ ಮಾಲೀಕರು ನ್ಯಾಯಾಲಯದ ಸಮಕ್ಸಮ ಹಾಜರಾಗಿ ಸಾಕ್ಷಿ ನುಡಿದಿರುತ್ತಾರೆ. ದಿನಾಂಕ: 07-03- 
2004 ರಂದು 7 ಗಂಟೆಗೆ ಸಿದ್ಧರಮಟ್ಟಿಯಿಂದ ಭದ್ರಾವತಿ ಕಡೆಗೆ ಬರುತ್ತಿದ್ದೆನು. ನಾನು ನನ್ನ ಸುಜುಕಿ ಮೋಟಾರ್‌ 
ಸೈಕಲ್‌ನಲ್ಲಿ ಬರುತ್ತಿದ್ದೇನು. ನಾನು ನನ್ನ ಮನೆಯಿಂದ ಭದ್ರಾವತಿ ಕಡೆ ಬರುತ್ತಿದ್ದಾಗ ಒಬ್ಬ ವ್ಯಕ್ತಿ ಕೈ ಚಾಚಿ 
ನಿಲ್ಲಿಸಿದ. ಅವನನ್ನು ಬೈಕಿನಲ್ಲಿ ಕೂರಿಸಿಕೊಂಡೆ. ಆ ವ್ಯಕ್ತಿ ಯಾರು ಎಂದು ನನಗೆ ಗೊತ್ತಿಲ್ಲ. ಅವನ ಕೈಯಲ್ಲಿ 
ಒಂದು ಸಣ್ಣ ಚೀಲವಿತ್ತು. ಏನು ಎಂದು ವಿಚಾರಿಸಲಿಲ್ಲ. ನಾನು ದಾರಿಯಲ್ಲಿ ಬರುತ್ತಿದ್ದಾಗ ಅರಣ್ಯ ಇಲಾಖೆಯ 
ಜೀಪು ಬಂದಿತು. ಅವರನ್ನು ಮಾತನಾಡಿಸಲು ಬೈಕನ್ನು ನಿಲ್ಲಿಸಿದೆ. ನಾನು ಮೋಟಾರ್‌ ಸೈಕಲ್‌ ನಿಲ್ಲಿಸಿದ ತಕ್ಟಣ 
ನನ್ನ ಬೈಕ್‌ನಲ್ಲಿದ್ದ ವ್ಯಕ್ತಿ ಬೈಕನ್ನು ಬಿಟ್ಟು ಇಳಿದು ಓಡಿ ಹೋದ. ಅರಣ್ಯ ಇಲಾಖೆಯವರು ನನಗೆ ಅತ್ಯಂತ 
ಪರಿಚಿತರು ನನ್ನನ್ನು ಗ್ರಾಮ ಅರಣ್ಯ ಸಮಿತಿಯ ಸದಸ್ಯನನ್ನಾಗಿ ಮಾಡಿದ್ದರು. ನಾನು ಸಮಿತಿಯ ಸದಸ್ಯನಾಗಿ 2-3 
ಪ್ರಕರಣಗಳಲ್ಲಿ ಇಲಾಖೆಯವರಿಗೆ ಸಹಾಯ ಮಾಡಿರುತ್ತೇನೆ. ನನ್ನ ಬೈಕಿನಲ್ಲಿ ಕರೆದುಕೊಂಡು ಬರುತ್ತಿದ್ದ ವ್ಯಕ್ತಿಯ 
ಬಳಿ ಅಕ್ರಮ ಅರಣ್ಯ ಉತ್ಪನ್ನ ಇದೆ ಎಂದು ಗೊತ್ತಿದ್ದ ಪಕ್ಬದಲ್ಲಿ ಆತನನ್ನು ನಾನು ಅರಣ್ಯ ಇಲಾಖೆಗೆ 
ಹಿಡಿದುಕೊಡುತ್ತಿದ್ದೆ. ನಾನು ಒಬ್ಬ ಗುತ್ತಿಗೆದಾರನಾಗಿದ್ದು, ಪ್ರಕರಣದಲ್ಲಿ ಅಮಾನತ್ತು ಪಡಿಸಿಕೊಂಡ ಮೋಟಾರು 
ಬೈಕು ನನ್ನ ವಾಹನವನ್ನು ಯಾವುತ್ತು ಅಕ್ರಮ ಅರಣ್ಯ ಉತ್ಪನ್ನಗಳ ಸಾಗಾಣಿಕೆಗೆ ಬಳಸಿರುವುದಿಲ್ಲ. ಆದ್ದರಿಂದ 
ನನ್ನ ವಾಹನವನ್ನು ಬಿಡುಗಡೆಗೊಳಿಸಬೇಕೆಂದು ಈ ನ್ಯಾಯಾಲಯದಲ್ಲಿ ವಿನಂತಿಸಿರುತ್ತಾರೆ. 

ಅಭಿಯೋಜನಾವತಿಯಿಂದ ಎ.ಪಿ.ಪಿ.ರವರು ನಡೆಸಿದ ಪಾಟೀಸವಾಲಿನಲ್ಲಿ ನನಗೆ ಅರಣ್ಯದ ಬಗ್ಗೆ ಅರಣ್ಯ 
ಉತ್ಪನ್ನಗಳ ಬಗ್ಗೆ ಉತ್ತಮ ಮಾಹಿತಿ ಇರುವುದರಿಂದ ನನ್ನನ್ನು ಗ್ರಾಮ ಅರಣ್ಯ ಸಮಿತಿ ಸದಸ್ಯನನ್ನಾಗಿ ನೇಮಕ 
ಮಾಡಿಕೊಂಡಿರುತ್ತಾರೆ. ನನಗೆ ಬೀಟೆ, ತೇಗ, ಶ್ರೀಗಂಧ ಮರಗಳನ್ನು ನೋಡಿ ಗುರುತಿಸುವ ಪರಿಜ್ಞಾನ ಇದೆ. 
ನನಗೆ ಶ್ರೀಗಂಧದ ಮರದ ವಾಸನೆಯನ್ನು ತಿಳಿದುಕೊಳ್ಳುವ ಪರಿಜ್ಞಾನ ಇರುತ್ತದೆ. ಶ್ರೀಗಂಧದ ಮರವನ್ನು 
ಕತ್ತರಿಸಿದ ತುಂಡು 3-4 ಅಡಿಯವರೆಗೆ ವಾಸನೆ ಬರುತ್ತದೆ ಎಂದರೆ ನಿಜ. ನನ್ನನ್ನು ಅರಣ್ಯ ಇಲಾಖೆ 
ಅಧಿಕಾರಿಗಳು ದಸ್ತಗಿರಿ ಮಾಡಿದ ನಂತರ ಭದ್ರಾವತಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ನನ್ನ ಬೈಕಿನಲ್ಲಿ 
ಕುಳಿತಿದ್ದ ವ್ಯಕ್ತಿಯ ಜೊತೆ ಶ್ರೀಗಂಧದ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದೇನೆ ಎಂದು ಹೇಳುವುದು ಸರಿಯಲ್ಲ. ಇಲಾಖಾ 
ಅಧಿಕಾರಿಗಳು ಕೈಚೀಲವನ್ನು ಬಿಚ್ಚಿ ನೋಡಿದಾಗ ಶ್ರೀಗಂಧದ ತುಂಡುಗಳು ಇತ್ತು ಎಂದು ಹೇಳುವುದು ಸರಿ ಎಂದು 
ಹೇಳಿಕೆ ನೀಡಿರುತ್ತಾರೆ. 

ಮೇಲ್ಕಂಡ ಅರ್ಜಿದಾರರ ಅರ್ಜಿ ಹಾಗೂ ನ್ಯಾಯಾಲಯದಲ್ಲಿ ನೀಡಿದ ಹೇಳಿಕೆ ಮತ್ತು ಅವರ ವಕೀಲರ 
ವಾದವನ್ನು ಆಲಿಸಿದಾಗ ಈ ಕೆಳಕಂಡ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಿರುತ್ತೇನೆ. 

1. ಅರ್ಜಿದಾರರು ಅವರ ಹೇಳಿಕೆಯಲ್ಲಿ 7-3-2004 ರಂದು ವಾಹನ ವಶಪಡಿಸಿಕೊಂಡಿರುವುದಾಗಿ 
ತಿಳಿಸಿರುತ್ತಾರೆ. ಆದರೆ ವಾಹನ ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿರುವುದು ದಿನಾಂಕ: 
08-03-2004 ರಂದು ಆಗಿರುತ್ತದೆ. 

೫ ಅರ್ಜಿದಾರರು ಬೈಕಿನ ಹಿಂಭಾಗ ಕುಳಿತ್ತಿದ್ದ ವ್ಯಕ್ತಿ ಯಾರೆಂದು ಗೊತ್ತಿಲ್ಲ ಎಂದು ತಿಳಿಸಿದ್ದು, ಆದರೆ 
ಆತನ ಹೆಸರು ಮಹಮದ್‌ ಅಯೂಬ್‌ ಬಿನ್‌ ಅಬ್ದುಲ್‌ ರಶೀದ್‌, ಸಿದ್ದರ ಮಟ್ಟ ವಾಸಿ ದೇವರಹಳ್ಳಿ 
ಅಂಚೆ ಎಂದು ಇಲಾಖೆಯವರು ಗುರುತಿಸಿದ್ದು ಆತನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. 
ಅಲ್ಲದೇ ಆ ವ್ಯಕ್ತಿ ಅರ್ಜಿದಾರರ ಊರಿನವರೇ ಅಗಿರುವುದರಿಂದ ಅರ್ಜಿದಾರರ ಮಾಹಿತಿಗೆ ಸದರಿ ವ್ಯಕ್ತಿ 


೧೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಯಾರೆಂಬುದು ಮೊದಲೇ ಗೊತ್ತಿರುತ್ತದೆ. ಹಾಗೂ ಆತನ ಸಂಗಡ ಸೇರಿ ಅಕ್ತಮ ಶ್ರೀಗಂಧ 
ಸಾಗಾಣಿಕೆ ಮಾಡಿರುವುದರಲ್ಲಿ ಯಾವುದೇ ಸಂಶಯವಿರುವುದಿಲ್ಲ. 

3. ಅರ್ಜಿದಾರರ ವಾಹನದಲ್ಲಿ ಹಿಂದೆ ಕುಳಿತ ವ್ಯಕ್ತಿ ಶ್ರೀಗಂಧವನ್ನು ಸಾಗಾಣಿಕೆ ಮಾಡುತ್ತಿದ್ದು ಎಂದು 
ಅರ್ಜಿದಾರರು ಒಪ್ಪಿಕೊಂಡಿದ್ದು, ಶ್ರೀಗಂಧದ ವಾಸನೆ ಸುಮಾರು 4 ಅಡಿಗಳಷ್ಟು ದೂರದಿಂದಲೇ 
ಗೊತ್ತಾಗುತ್ತದೆ ಎಂಬುದಕ್ಕೆ ಹೌದು ಎಂದು ಉತ್ತರ ನೀಡಿದ್ದು ಬೈಕ್‌ನ ಹಿಂಭಾಗದಲ್ಲಿ ಕುಳಿತ ವ್ಯಕ್ತಿ 
ಶ್ರೀಗಂಧದ ಬೇರು ಚಕ್ಕೆ ಸಾಗಿಸುತ್ತಿರುವುದು ನನಗೆ ಗೊತ್ತಿಲ್ಲ ಎಂದು ಹೇಳುವುದು ನಂಬರು 
ಬರುವುದಿಲ್ಲ. ಇದೊಂದು ಕಟ್ಟುಕತೆಯಾಗಿರುತ್ತದೆ. 

4. ಅರ್ಜಿದಾರರು ಗ್ರಾಮ ಅರಣ್ಯ ಸಮಿತಿಯಲ್ಲಿ ಸದಸ್ಯನಾಗಿರುವುದಾಗಿ ತಿಳಿಸಿದ್ದು ಅರಣ್ಯ ಇಲಾಖೆಯ 
ಸಿಬ್ಬಂದಿಯವರೆಲ್ಲರೂ ಪರಿಚಸ್ಥರು ಎಂದು ತಿಳಿಸಿರುತ್ತಾರೆ. ಆದ್ದರಿಂದ ಅರ್ಜಿದಾರರಿಗೆ 
ಇಲಾಖೆಯವರೆಲ್ಲಾ ಗೊತ್ತಿರುವುದರಿಂದ ಶ್ರೀಗಂಧದ ಸಾಗಾಣಿಕೆ ಮಾಡಬೇಕಾದರೆ ಯಾರು ತಡೆದು 
ಚೆಕ್‌ ಮಾಡುವುದಿಲ್ಲ ಎಂಬ ಧೈರ್ಯದ ಮೇಲೆ ಈ ಕೃತ್ಯ ಎಸೆಗಿರುವುದರಲ್ಲಿ ಯಾವುದೇ 
ಸಂಶಯವಿರುವುದಿಲ್ಲ. 

5. ಅರ್ಜಿದಾರರು ತಾನು ತಪ್ಪಿತಸ್ಥನಲ್ಲ ಎಂಬುದಕ್ಕೆ ನ್ಯಾಯಾಲಯದಲ್ಲಿ ಯಾವುದೇ ಅಧಿಕೃತವಾದ 
ಸಾಕ್ಟ್ರ್ಯಾಧಾರವನ್ನು ನೀಡಿರುವುದಿಲ್ಲ... ನ್ಯಾಯಾಲಯಕ್ಕೆ ಸಲ್ಲಿಸಿದ ಅರ್ಜಿ ಹಾಗೂ ನ್ಯಾಯಾಲಯದಲ್ಲಿ 
ನೀಡಿದ ಹೇಳಿಕೆಗಳು ಒಂದಕ್ಕೊಂದು ಸಂಬಂಧ ಇಲ್ಲದೇ ಒಂದು ಕಟ್ಟು ಕತೆ ಎಂದು ಹೇಳಬಹುದು. 

ವಾಹನದ ಮಾಲೀಕರು ಅಥವಾ ಅದರ ಪ್ರತಿನಿಧಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟವರು ವಾಹನವನ್ನು 
ಸರ್ಕಾರದ ಸೊತ್ತಾದ ಅರಣ್ಯ ಉತ್ಪನ್ನವನ್ನು ರಹದಾರಿಯಿಲ್ಲದೇ ಕಳ್ಳ ಸಾಗಾಣಿಕೆಗೆ ಬಳಸಿದಾಗ ಅದು ತನ್ನ 
ಗಮನಕ್ಕೆ ಬಾರದಂತೆ ಈ ಕೃತ್ಯ ನಡೆದಿದೆ ಎಂಬುದನ್ನು ಸಮರ್ಥಿಸುವ ಸಾಕ್ಟ್ಯಧಾರಗಳನ್ನು ವಾಹನದ ಮಾಲೀಕರು 
ನೀಡಿರುವುದಿಲ್ಲ. ಅಲ್ಲದೇ ಈ ವಾಹನದಲ್ಲಿ ಶ್ರೀಗಂಧದ ತುಂಡುಗಳು, ಚಕ್ಕೆಗಳು ಅಕ್ರಮ ಸಾಗಾಣಿಕೆಗೆ 
ಬಳಕೆಯಾಗದಂತೆ ವಾಹನದ ಮಾಲೀಕರು ಅಥವಾ ಅದರ ಪ್ರತಿನಿಧಿಗಳು ಯಾವುದೇ ಮುನ್ನೆಚ್ಚರಿಕೆ ವಹಿಸಿದ ಬಗ್ಗೆ 
ಸಮರ್ಪಕವಾದ ಸಾಕ್ಟ್ಯಧಾರ ನೀಡಿರುವುದಿಲ್ಲ. ವಾಹನದಲ್ಲಿ ನನ್ನ ಗಮನಕ್ಕೆ ಬಾರದಂತೆ ಈ ಕೃತ್ಯ ನಡೆದಿದೆ 
ಎಂಬುದಕ್ಕೆ ಕರ್ನಾಟಕ ಅರಣ್ಯ ಕಾಯಿದೆ ಕಲಂ 71(ಬಿ) (2) ರೀತ್ಯಾ ಸಾಬೀತು ಪಡಿಸುವ ಜವಾಬ್ದಾರಿ ವಾಹನದ 
ಮಾಲೀಕರಿಗೆ ಸೇರಿದ್ದಾಗಿರುತ್ತದೆ. ಅಲ್ಲದೇ ವಾಹನದ ಮಾಲೀಕರ ಎಜೆಂಟಿರಾಗಲೀ, ಚಾಲಕರಾಗಲೀ ಅಥವಾ 
ಇತರೆ ನಂಬಿಕೆ ಪ್ರತಿನಿಧಿಗಳು ವಾಹನದಲ್ಲಿ ಅಕ್ರಮ ಸಾಗಾಣಿಕೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವುದು ಸಹ 
ಅವರುಗಳ ಜವಬ್ದಾರಿಯಾಗಿರುತ್ತದೆ. 


"Without prejudice to the provisions of sub-section (1), no order confiscating any 1೦೦11೦0೮, chain, 
boat, vehicle or cattle shall be made under section 71A if the owner of the tool,rope,chain,boat, vehicle or 
cattle proves to the satisfaction of the authorised officer that it was used in carrying the timber, 
sandalwood, charcoal, firewood or ivory without the knowledge or connivance of the owner himself, his 
agent, if any, and the person in charge of the tool,rope,chain,boat,vehicle or cattle and that each of them 
had taken all reasonable and necessary precautions against such use.” 

ಹಾಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಹನದ ಮಾಲೀಕರು ಈ ನ್ಯಾಯಾಲಯಕ್ಕೆ ಸಲ್ಲಿಸಿದ ಅರ್ಜಿ 
ಮತ್ತು ನ್ಯಾಯಾಲಯದಲ್ಲಿ ನುಡಿದ ಸಾಕ್ಸಿಗಳನ್ನು ಗಮನಿಸಿದಾಗ ಒಂದಕ್ಕೊಂದು ತಾಳೇ ಇಲ್ಲದೇ ವಾಹನವನ್ನು 
ಬಿಡಿಸಿಕೊಳ್ಳಲು ಸೃಷ್ಟಿಸಿದ ಒಂದು ಕಟ್ಟುಕತೆ ಎಂದು ಹಾಗೂ ವಾಹನದಲ್ಲಿ ಶ್ರೀಗಂಧದ ತುಂಡುಗಳು ಅಕ್ರಮ 
ಸಾಗಾಣಿಕೆಯು ವಾಹನದ ಮಾಲೀಕರಿಗೆ ಗೊತ್ತಿದ್ದೇ ಈ ಕೃತ್ಯ ನಡೆದಿದೆಯೆಂದು ಅಭಿಪ್ರಾಯ ಪಡುತ್ತೇನೆ. 

ಈ ಮೇಲಿನ ಎಲ್ಲಾ ಕಾರಣಗಳಿಂದ 3ನೇ ಅಂಶದ ಪ್ರಶ್ನೆಗೆ ಮೊದಲನೇ ಭಾಗದ ಪ್ರಶ್ನೆಗೆ ನನ್ನ ಉತ್ತರ 
ಹೌದು ಎಂದು ಎರಡನೇ ಹಾಗೂ 3ನೇ ಭಾಗದ ಪ್ರಶ್ನೆಗೆ ನನ್ನ ಉತ್ತರ ಇಲ್ಲವೆಂದು ಅಭಿಪ್ರಾಯ ಪಡುತ್ತೇನೆ. 
ಅಂಶ-4: 

ದಿನಾಂಕ: 08-03-2004 ರಂದು ಭದ್ರಾವತಿ ತಾಲ್ಲೂಕು, ಕೂಡ್ಲಿಗೆರೆ ಹೋಬಳಿ, ಭದ್ರಾವತಿ ವಲಯ 
ಅರಳಹಳ್ಳಿ ಶಾಖೆಯ ಅಂತರಗಂಗೆ ಮನ್ನಾಜಂಗಲಿಗೆ ಸೇರಿದ ದೇವರಹಳ್ಳಿ ಗಸ್ತಿನ ಬೆಳ್ಳಗೆರೆಯಿಂದ ನೇರಲೆಕೆರೆ 
ಬಿ.ಆರ್‌.ಎಲ್‌.ಬಿ.ಸಿ. ಚಾನಲ್‌ ಅಕ್ಕಿಡೆಟ್‌ಗೆ ಬರುವ ಕಾಲುದಾರಿಯ ಕಾಗೇಹಳ್ಳದ ಮೇಲ್ಭಾಗದಲ್ಲಿ ಅರಳಹಳ್ಳಿ 
ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯವರು ಅಕ್ರಮವಾಗಿ ಶ್ರೀಗಂಧದ ತುಂಡು ಹಾಗೂ ಚಕ್ಕೆ ಒಟ್ಟು 4 ಕೆ.ಜಿ. 
ಸಾಗಿಸುತ್ತಿದ್ದ ಸುಜುಕಿ ಮ್ಯಾಕ್ಸ್‌ ಸಂಖ್ಯೆ ಕೆಎ-14-ಹೆಚ್‌-7118ನ್ನು ಅಪರಾಧಿಗಳ ಸಮೇತ ವಶಪಡಿಸಿಕೊಂಡು 
ಅರಣ್ಯ ಮೊಕದ್ದಮೆ ಸಂಖ್ಯೆ: 252/2003-04 ನ್ನು ದಾಖಲು ಮಾಡಿರುತ್ತಾರೆ. 

ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 80ರ ಪ್ರಕಾರ ಯಾವುದೇ ಅರಣ್ಯ ಉತ್ಪನ್ನಗಳು ಯಾವುದೇ 
ಪ್ರಕರಣದಲ್ಲಿ ಪ್ರಾಥಮಿಕ ಹಂತದಲ್ಲಿ ಸರ್ಕಾರದ ಸೊತ್ತೆಂದು ಭಾವಿಸಬೇಕಾಗಿರುತ್ತದೆ. ಅಪಾದನೆ ಹೊರಿಸಲ್ಪಟ್ಟ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೭೯ 





ವ್ಯಕ್ತಿ ಅಮಾನತ್ತು ಪಡಿಸಿಕೊಂಡ ಮರವು ತನಗೆ ಸೇರಿದೆ ಎಂಬುದನ್ನು ಪುರಾವೆ ಮಾಡುವ ಹೊಣೆಯನ್ನು 
ಹೊರಬೇಕಾಗಿರುತ್ತದೆ. 


“ When in any proceedings taken under this Act or in consequence of anything done under this 
Act or under any other law for the time being in force, a question arises as to whether any forest produce 
is the property of the State Government, such produce shall be presumed to be the property of the State 
Government until the contrary is proved, and in case of any prosecution the burden of proving the 
contrary shall lie on the accused. “ 


ಅರಣ್ಯ ಕಾಯ್ದೆ 1963 ಕಲಂ 84 ರ ಪ್ರಕಾರ ಶ್ರೀಗಂಧವು ಸರ್ಕಾರದ ಸ್ವತ್ತಾಗಿರುತ್ತದೆ. 


1. all sandal trees which may grow in any land after the date of the commencement of this Act, and 

2. all sandal trees existing on any land prior to the commencement of the Act, 2(***) shall be the 
exclusive property of the State Government. 

3(2) Where in any proceedings taken under this Act, a question arises as to whether any sandalwood 

is the property of the State Government, it shall, until the contrary is proved, be presumed to be the 

part of a sandal tree which was the exclusive property of the State Government under sub-section (1), 

and in the case of any prosecution, the burden of proving the contrary shall lie on the accused. 

ಈ ಪ್ರಕರಣದಲ್ಲಿ ಅರ್ಜಿದಾರರು/ವಾಹನದ ಮಾಲೀಕರು ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಸ್ತುಗಳು 
ನಮಗೆ ಸೇರಿದೆ ಎಂಬ ಬಗ್ಗೆ ಯಾವುದೇ ದಾಖಲಾತಿಗಳನ್ನು ಸಹ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ 
ಪ್ರಕರಣದಲ್ಲಿ ವಶಪಡಿಸಿಕೊಂಡ ಶ್ರೀಗಂಧದ ತುಂಡು ಮತ್ತು ಚಕ್ಕೆ ಚೂರುಗಳು 9:4 ಕೆಜಿ.ಯನ್ನು ಅರಣ್ಯ ಕಾಯ್ದೆ 
1963 ಕಲಂ 84 ರಂತೆ ಸರ್ಕಾರಿ ಸ್ವತ್ತೆಂದು ರುಜುವಾತಾಗಿರುತ್ತದೆ. 
ಅ೦ಶ-5:- 

ಅರ್ಜಿದಾರರಿಗೆ ಸೇರಿದ ಸುಜುಕಿ ಮ್ಯಾಕ್ಸ್‌ ದ್ವಿಚಕ್ರ ವಾಹನ ಕೆಎ-14-ಹೆಚ್‌-7118 ನ್ನು ಶ್ರೀಗಂಧದ 
ತುಂಡುಗಳು ಮತ್ತು ಚಕ್ಕೆಯನ್ನು ಅಕ್ರಮವಾಗಿ ಸಾಗಿಸಲು ಬಳಸಲಾಗಿದ್ದು, ವಾಹನದ ಮಾಲೀಕರು ಪ್ರತ್ಯಕ್ಟವಾಗಿ 
ಭಾಗಿಯಾಗಿದ್ದಾರೆಂಬುದು ಸಾಕ್ಟ್ಯಧಾರಗಳಿಂದ ರುಜುವಾತಾಗಿರುತ್ತದೆ. ಫಿರ್ಯಾಧಿದಾರರು ಮಾಲುಗಳ ಸಮೇತ 
ವಾಹನ ಅಮಾನತ್ತು ಪಡಿಸಿದ್ದು ಅವುಗಳ ಬಗ್ಗೆ ಸಮರ್ಪಕವಾದ ಸಾಕ್ಟ್ಯಧಾರಗಳನ್ನು ಅವರು ನೀಡಿರುತ್ತಾರೆ. 
ಅರ್ಜಿದಾರರು ತಾನು ಮಾಡದೇ ಇರುವ ಅಪಾದನೆಯನ್ನು ಪುರಾವೆ. ಮಾಡುವಲ್ಲಿ ಸಾಕ್ಟ್ಯಧಾರಗಳನ್ನು 
ಹಾಜರುಪಡಿಸದ ಕಾರಣ, ಅರ್ಜಿದಾರರ ವಾಹನ ಅಕ್ರಮ ಶ್ರೀಗಂಧದ ಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾಗಿರುವುದು 
ನಿಸ್ಸಂದೇಹವಾಗಿ ಪುರಾವೆಯಾಗಿರುತ್ತದೆ. ಅಲ್ಲದೇ ಅರ್ಜಿದಾರರು ಸಹ ಪ್ರಕರಣದಲ್ಲಿ ನೇರವಾಗಿ ಭಾಗಿ ಅಗಿ 
ಭಂದಿತರಾಗಿರುತ್ತಾರೆ ಮತ್ತು ಅರ್ಜಿದಾರರನ್ನು ನ್ಯಾಯಾಂಗದ ವಶಕ್ಕೆ ಸಹ ನೀಡಿರುತ್ತದೆ. ಆದ್ದರಿಂದ ಪ್ರಕರಣದ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ. ಆದ್ದರಿಂದ ಅಂಶ-5ಕ್ಕೆ ನನ್ನ ಉತ್ತರ 
ಹೌದು ಎಂಬುದಾಗಿದೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಸೂಕ್ಕ್ಮವಾಗಿ ಗಮನಿಸಿದಾಗ ವಾಹನದ ಮಾಲೀಕರು ಅರಣ್ಯ 
ಉತ್ಪನ್ನಗಳ ಸಾಗಾಣಿಕೆಯಲ್ಲಿ ಭಾಗವಹಿಸಲು ವಾಹನವನ್ನು ಉಪಯೋಗಿಸಿರುವುದು ಸ್ಪಷ್ಟವಾಗಿ ಕಂಡುಬಂದಿರುತ್ತದೆ. 
ಅಲ್ಲದೇ ಪ್ರಾಧೀಕಾರಕ್ಕೆ ಹಾಜರುಪಡಿಸಿದ ಪ್ರಕರಣದ ಮಹಜರ್‌ ನಿಶಾನೆ ಪಿ1ರ ಪ್ರಕಾರ ಹಾಗೂ ಪ್ರಾಸಿಕ್ಯೂಷನ್‌ 
ಸಾಕ್ಸಿಗಳಾದ ಪಿಡಬ್ಲ್ಯೂ! ಮತ್ತು ಪಿಡಬ್ಬ್ಯ 2 ರವರು ಈ ಪ್ರಾಧಿಕಾರದಲ್ಲಿ ಸಾಕ್ಸಿನುಡಿದಂತೆ ಶ್ರೀಗಂಧ 
(4ಕೆ.ಜಿ)ಯನ್ನು ಸಾಗಿಸಲು ವಾಹನ ಬಳಸಿರುವುದು ಸ್ಪಷ್ಟವಾಗಿ ಕಂಡು ಬಂದಿರುತ್ತದೆ. ಅಲ್ಲದೇ ನನ್ನ ಮುಂದೆ 
ಹಾಜರುಪಡಿಸಿದ ದಾಖಲಾತಿಗಳು ಸಾಕ್ಟ್ಯಧಾರಗಳು ಮತ್ತು ವಾದ ವಿವಾದಗಳಿಂದ ವಾಹನ ಮಾಲೀಕರಾಗಲೀ 
ಇಲ್ಲವೇ ವಾಹನದ ಉಸ್ತುವಾರಿ ದಾರರಾಗಲೀ ವಾಹನವು ಅಕ್ರಮ ಅರಣ್ಯ ಉತ್ಪನ್ನ ಸಾಗಾಣಿಕೆಯಲ್ಲಿ ಭಾಗಿ 
ಆಗದಂತೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳದೇ ಬದಲಾಗಿ ತಮಗೆ ಗೊತ್ತಿದ್ದೆ ಈ ಎಲ್ಲಾ ವ್ಯಕ್ತಿಗಳು ಈ 
ವಾಹನದಲ್ಲಿ ಅಕ್ರಮವಾಗಿ ಶ್ರೀಗಂಧದ ತುಂಡುಗಳು ಹಾಗೂ ಚಕ್ಕೆಗಳು ಅರಣ್ಯ ಕಾಯ್ದೆ 1963 ಕಲಂ 24, 84, 86, 
87, 71(ಎ) ಹಾಗೂ ಅರಣ್ಯ ಕಾನೂನು 1969 ನಿಯುಮ 14, 165 ರ ವಿರುದ್ಧವಾಗಿ ಸಾಗಿಸಲು 
ಉಪಯೋಗಿಸಿದ್ದಾರೆಂದು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶ ನೀಡ ಬಯಸುತ್ತೇನೆ. 

ಆದೇಶ” 

ಈ ಮೇಲ್ಕಾಣಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಗತ್ಯ ದಾಖಲಾತಿಗಳನ್ನು ಹಾಗೂ 
ಸಾಕ್ಟ್ಯಧಾರಗಳನ್ನು ಮತ್ತು ಎಲ್ಲಾ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀಮತಿ ಎ. ರಾಧಾದೇವಿ, ಭಾ.ಅ.ಸೇ., 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಸಣಾಧಿಕಾರಿ, ಭದ್ರಾವತಿ ವಿಭಾಗ, ಭದ್ರಾವತಿ ಆದ ನಾನು 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71(ಎ) (2ನೇ ತಿದ್ದುಪಡಿ) ಪ್ರಕಾರ ಸುಜುಕಿ ಮ್ಯಾಕ್ಸ್‌ 100 ಆರ್‌ 


೧೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ದ್ವಿಚಕ್ರವಾಹನ ನೋಂದಾವಣೆ ಸಂಖ್ಯೆ:ಕೆಎ-14-ಹೆಚ್‌-7118 (ಇಂಜಿನ್‌ ನಂ.1505. 11552512 ಚಾಸೀಸ್‌ ನಂ. 1505 


೯ 509261) ಹಾಗೂ ಶ್ರೀಗಂಧದ ತುಂಡು 9 ಮತ್ತು ಚಕ್ಕೆ ಚೂರುಗಳನ್ನು (ಒಟ್ಟು 4 ಕೆ.ಜಿ.) ಸರ್ಕಾರಕ್ಕೆ 
ಮುಟ್ಟುಗೋಲು ಮಾಡಿ ಆದೇಶ ಹೊಡಡಿಸಿರುತ್ತೇನೆ. 

ಈ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಾದಲ್ಲಿ ಈ ಆದೇಶ ಹೊರಡಿಸಿದ 30 ದಿವಸದೊಳಗೆ 
ಸಲ್ಲಿಸಬಹುದಾಗಿದೆ. ತಪ್ಪಿದಲ್ಲಿ ಇದೇ ಅಂತಿಮ ಆದೇಶವಾಗಿ ಊರ್ಜಿತಗೊಳ್ಳುತ್ತದೆ. ಅಲ್ಲದೇ ಮೇಲ್ಮನವಿ ಅವಧಿ 
ಮೀರಿದ ಬಳಿಕ ವಾಹನ ಹಾಗೂ ಅರಣ್ಯ ಉತ್ಪನ್ನವನ್ನು ಕಾನೂನು ರೀತ್ಯಾ ವಿಲೇವಾರಿ ಮಾಡಲು ಕೂಡ 
ಆದೇಶಿಸಿದೆ. 

ಈ ಆದೇಶವನ್ನು ದಿನಾಂಕ: 08-03-2006 ರಂದು ನ್ಯಾಯಾಲಯದ ಮೊಹರು ಹಾಗೂ ನನ್ನ 
ಸಹಿಯೊಂದಿಗೆ ಹೊಡಡಿಸಿರುತ್ತೇನೆ. 


ಎ. ರಾಧಾದೇವಿ 
ಪಿ.ಆರ್‌. 720 ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಸಣಾಧಿಕಾರಿ, ಭದ್ರಾವತಿ ವಿಭಾಗ, ಭದ್ರಾವತಿ. 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿಗಳ ನ್ಯಾಯಾಲಯ 
ಭದ್ರಾವತಿ ವಿಭಾಗ ಭದ್ರಾವತಿ 
ಸಂಖ್ಯೆ: ಎಫ್‌ಹಿಸಿ.ಸಿಓಿಎನ್‌. ಸಿಆರ್‌ 19/೦4-೦೮, ದಿನಾಂಕ: 8ನೇ ಮಾರ್ಚ್‌ 2೦೦೮6 
ನಿರೂಪಣಾಧಿಕಾರಿ ಕ ಶ್ರೀಮತಿ ಎ. ರಾಧಾದೇವಿ ಭಾಅಸೇ., 

ಅಧಿಕಾರಿಯುತ ಅಧಿಕಾರಿಗಳು ಹಾಗೂ 
ಉಪ ಅರಣ್ಯ ಸಂರಕ್ಸಣಾಧಿಕಾರಿ 
ಭದ್ರಾವತಿ ವಿಭಾಗ, ಭದ್ರಾವತಿ 


ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, 
ತರೀಕೆರೆ ವಲಯ, ತರೀಕೆರೆ 
ಅರ್ಜದಾರರು ; ಕೆ ನಾಗರಾಜ್‌ ಬಿನ್‌ ಕಿಟ್ಟಪ್ಪ 
ರಾಮದೇವು್ರ ಸ್ಟ್ರೀಟ್‌ 
he ಲ್ರ) 
ತರೀಕೆರೆ ನಗರ 


ಪ್ರಕರಣದ ಹಿನ್ನೆಲೆ 

ದಿನಾಂಕ 25-12-2004 ರಂದು ಹುಣಸೇಘಟ್ಟಿ ಶಾಖೆಯ ವನಪಾಲಕ ಮತ್ತು ಇತರೆ ಅರಣ್ಯ 
ಸಿಬ್ಬಂದಿಯವರು ನಾಗೇನಹಳ್ಳಿ ಗ್ರಾಮ ಠಾಣೆ ವ್ಯಾಪ್ತಿಗೆ ಸೇರಿದ ಹುಣಸೆ ಮರದ ಬಳಿ ವ್ಯಾನು ಸಂಖ್ಯೆ ಕೆಎ- 18- 
2972 ರಲ್ಲಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ 800 ಹಸಿ ಬಿದಿರು ಗಳಗಳಿಂದ ತಯಾರಿಸಿದ 800 ಬಿದಿರಿನ 
ಹೂ ಸುತ್ತುಗಳನ್ನು ವಾಹನದ ಸಮೇತ ವಶಪಡಿಸಿಕೊಂಡು ಈ ಬಗ್ಗೆ ಸ್ಥಳದಲ್ಲಿ ಮಹಜರ್‌ ಕ್ರಮ ಜರುಗಿಸಿ 
ಅರಣ್ಯ ಮೊಕದ್ದಮೆ ಸಂಖ್ಯೆ: 132/04-05 ನ್ನು ದಾಖಲು ಮಾಡಿರುತ್ತಾರೆ ವಶಪಡಿಸಿಕೊಂಡ ವಾಹನ ಮತ್ತು 
ಅರಣ್ಯ ಉತ್ಪನ್ನಗಳನ್ನು ಅರಣ್ಯ ಕಾಯಿದೆ 71 (ಎ) ಪ್ರಕಾರ ಕ್ರಮ ಜರುಗಿಸಲು ದಾಖಲಾತಿಗಳೊಂದಿಗೆ ಈ 
ನ್ಯಾಯಾಲಯಕ್ಕೆ ಹಾಜರು ಪಡಿಸಿರುತ್ತಾರೆ. ಸದರಿ ಪ್ರಕರಣದ ದಾಖಲಾತಿಗಳನ್ನು ಪರಿಶೀಲಿಸಿ ವಶಪಡಿಸಿಕೊಂಡ 
ವಾಹನ ಹಾಗೂ 800 ಬಿದಿರಿನ ರೇಷ್ಮೆ ಸುತ್ತುಗಳನ್ನು ಈ ನ್ಯಾಯಾಲಯದಿಂದ ಮುಂದಿನ ಆದೇಶ ನೀಡುವವರೆಗೂ 
ವಲಯ ಅರಣ್ಯಾಧಿಕಾರಿ ತರೀಕೆರೆ ವಲಯ ತರೀಕೆರೆವರ ವಶಕ್ಕೆ ಸುರಕ್ಷತೆಗೆ ಕೊಟ್ಟಿರುತ್ತದೆ. 

ದಿನಾಂಕ 29-12-2004 ರಂದು ಶ್ರೀ ಕೆ. ನಾಗರಾಜ ಬಿನ್‌ ಕಿಟ್ಟಪ್ಪ ತರೀಕೆರೆ ಇವರು ವಕೀಲರ ಮುಖಾಂತರ 
ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಕ್ಯಾಂಟರ್‌ ಲಾರಿ ನಂ ಕೆಎ- 18-2972 ರ ಮಾಲೀಕನಾಗಿರುತ್ತೇನೆ. ಸದರಿ 
ವಾಹನವನ್ನು ಬಾಡಿಗೆ ನೀಡುವ ಉದ್ದೇಶದಿಂದ ಖರೀದಿಸಿರುತ್ತೇನೆ. ಬಾಡಿಗೆ ಹಣದಿಂದಲೇ ಜೀವನ ನಿರ್ವಹಣೆ 
ಆಗುತ್ತಿರುತ್ತದೆ ವಾಹನವು ಯಾವುದೇ ಅಪರಾದ ಪ್ರಕರಣದಲ್ಲಿ ಭಾಗಿಯಾಗಿರುವುದಿಲ್ಲ ನನ್ನ ಕಮ್ಮಿ 
ತಿಳುವಳಿಕೆಯಿಂದ ಈ ಕೃತ್ಯ ಆಗಿರುತ್ತದೆ ನ್ಯಾಯಾಲಯವು ವಿಧಿಸುವ ಯಾವುದೇ ಷರತ್ತಿಗೆ ಬದ್ದನಾಗಿರುವುದಾಗಿ 
ತಿಳಿಸಿ ವಾಹನವನ್ನು ಬಿಡುಗಡೆ ಮಾಡಬೇಕಾಗಿ ಕೋರಿರುತ್ತಾರೆ. 

ದಿನಾಂಕ 13-1-2005 ರಂದು ವಾಹನದ ಮಾಲೀಕರಿಗೆ. ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71 (ಬಿ) 
ಪ್ರಕಾರ ಕಾರಣ ಕೇಳಿ ತಿಳುವಳಿಕೆ ಪತ್ರ ನೀಡಿರುತ್ತದೆ ವಾಹನದ ಮಾಲೀಕರು ವಕೀಲರ ಮುಖಾಂತರ ಸಮಜಾಯಿಸಿ 
ನೀಡಿರುತ್ತಾರೆ ಅವರ ಸಮಜಾಯಿಸಿಯಲ್ಲಿ ಮೇಲ್ಕಂಡ ಮೊಕದ್ದಮೆಯಲ್ಲಿ ತಾನು ಬಾಗಿಯಾಗಿರುವುದಿಲ್ಲ ತಾನು 
ವಾಹನವನ್ನು ಬಾಡಿಗೆ ನೀಡಿರುತ್ತೇನೆ. ಬಾಡಿಗೆ ವಾಹನವನ್ನು ದಸ್ತಗಿರಿ ಮಾಡಲಾಗಿರುತ್ತದೆ. ಮಾನ್ಯ 
ನ್ಯಾಯಾಲಯವು ಯಾವುದೇ ಸಮಯದಲ್ಲಿ ವಾಹನವನ್ನು ಹಾಜರು ಪಡಿಸಲು ಸೂಚಿಸಿದರು ಸಹ ಹಾಜರುಪಡಿಸಲು 
ಸಿದ್ಧನಿರುವುದಾಗಿ ತಿಳಿಸಿ ನ್ಯಾಯಾಲಯವು ಷರತ್ತುಗಳನ್ನು ವಿಧಿಸಿ ಬಿಡುಗಡೆ ಮಾಡಬೇಕಾಗಿ ಕೋರಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೮೧ 





ದಿನಾಂಕ 12-1-2005 ರಂದು ಸಹಾಯಕ ಸರ್ಕಾರಿ ಅಭಿಯೋಜಕರು ಜೆ ಎಂ ಎಫ್‌ಸಿ ನ್ಯಾಯಾಲಯ 
ಭದ್ರಾವತಿ ಇವರು ಈ ಪ್ರಕರಣದ ಬಗ್ಗೆ ಆಕ್ಬೇಪಣೆ ಸಲ್ಲಿಸಿ, ತರೀಕೆರೆ ವಲಯ ಅರಣ್ಯಾಧಿಕಾರಿ ಹಾಗೂ 
ಸಿಬ್ಬಂದಿಯವರು ಅರ್ಜಿದಾರರಿಗೆ ಸಂಬಂಧಿಸಿದ ಲಾರಿ ಕೆಎ-18-2972 ನ್ನು ಅರಣ್ಯ ಉತ್ಪನ್ನಗಳ ಸಹಿತ ಅಮಾನತ್ತು 
ಪಡಿಸಿಕೊಂಡಿರುತ್ತಾರೆ. ಅರ್ಜಿದಾರರು ಅವರ ಅರ್ಜಿಯಲ್ಲಿ ತಮ್ಮ ವಾಹನ ಯಾವುದೇ ಅಪರಾಧದಲ್ಲಿ ಭಾಗಿ 
ಆಗಿರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಆದರೆ ಅದು ಸತ್ಯಕ್ಕೆ ದೂರವಾದ ವಿಷಯವಾಗಿರುತ್ತದೆ. ಈ ಪ್ರಕರಣದ ಬಗ್ಗೆ 
ಪೂರ ವಿಚಾರಣೆ ಅಗತ್ಯವಿರುತ್ತದೆ. ಮೇಲು ನೋಟಕ್ಕೆ ಅರ್ಜಿದಾರರ ವಾಹನ ಅರಣ್ಯ ಉತ್ಪನ್ನಗಳ ಕಳ್ಳ 
ಸಾಗಾಣಿಕೆಯಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿರುವ ಕಾರಣ, ಅರ್ಜಿದಾರರ ವಾಹನ ಈ ಹಂತದಲ್ಲಿ ಬಿಡುಗಡೆ 
ಮಾಡುವುದು ಸೂಕ್ತ ವಾಗಿರುವುದಿಲ್ಲ ಅರ್ಜಿದಾರರು ಸಲ್ಲಿಸಿರುವ ಅರ್ಜಿಯನ್ನು ತಿರಸ್ಕರಿಸಬೇಕಾಗಿ 
ವಿನಂತಿಸಿಕೊಂಡಿರುತ್ತಾರೆ. 

ಮೇಲ್ಕಂಡ ಪ್ರಕರಣದಲ್ಲಿ ಫಿರ್ಯಾದಿದಾರರು ಈ ನ್ಯಾಯಾಲಯಕ್ಕೆ ಸಲ್ಲಿಸಿದ ದಾಖಲಾತಿಗಳು ಅರ್ಜಿದಾರರು 


ಸಲ್ಲಿಸಿದ ಅರ್ಜಿ ಹಾಗೂ ಸಮಜಾಯಿಸಿ ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರು ಸಲ್ಲಿಸಿದ ಆಕ್ಟೇಪಣಾ 
ಪತ್ರಗಳನ್ನು ಪರಿಶೀಲಿಸಿ ನೋಡಿದಾಗ ತರೀಕೆರೆ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಅಕ್ರಮ 800 ಹಸಿ 


ಬಿದಿರುಗಳಿಂದ ತಯಾರಿಸಿದ 800 ಬಿದಿರಿನ ಹೂ ಸುತ್ತುಗಳ ಸಾಗಾಣಿಕೆ ಸಂಬಂಧ ಕ್ಯಾಂಟರ್‌ ವ್ಯಾನು ನಂ ಕೆಎ- 
18-2972 ನ್ನು ವಶಪಡಿಸಿಕೊಂಡಿರುವುದು ದಾಖಲಾತಿಗಳಿಂದ ದೃಢಪಟ್ಟಿರುತ್ತದೆ. ಸದರಿ ಬಿದಿರಿನ ಹೂ 
ಸುತ್ತುಗಳು ಸಿದ್ಧಪಡಿಸಿದ ವಸ್ತುಗಳಾಗಿರುವುದಾಗಿ ತಿಳಿಸಿರುತ್ತಾರೆ ಆದರೆ ಸದರಿ ಹೂ ಸುತ್ತುಗಳ ಸಾಗಾಣಿಕೆಗೆ 
ಯಾವುದೇ ರಹದಾರಿ ಇರುವುದಿಲ್ಲ ಸದರಿ ಅರಣ್ಯ ಉತ್ಪನ್ನವನ್ನು ಎಲ್ಲಿಂದ ಯಾರಿಂದ ತೆಗೆದುಕೊಂಡು 
ಬಂದಿರುತ್ತಾರೆ ಎಂಬುದು ಸಹ ಗೊತ್ತಿರುವುದಿಲ್ಲ ಈ ಪ್ರಕರಣದಲ್ಲಿ ವಾಹನದ ಮಾಲೀಕರ ಪಾತ್ರದ ಬಗ್ಗೆ ಪೂರ್ಣ 
ವಿಚಾರಣೆ ಹಾಗೂ ತನಿಖೆ ಅಗತ್ಯವಿರುತ್ತದೆ ಅದರೆ ಅರ್ಜಿದಾರರು ವಾಹನದಿಂದಲೇ ಕುಟುಂಬ ಜೀವನ ನಿರ್ವಹಣೆ 
ಆಗುತ್ತಿದ್ದು ಮತ್ತು ವಾಹನವನ್ನು ಉಪಯೋಗಿಸದೇ ವಲಯ ಅರಣ್ಯಾಧಿಕಾರಿ ಕಛೇರಿ ಬಯಲಿನಲ್ಲಿರುವುದರಿಂದ 
ವಾಹನವು ಉಪಯೋಗಕ್ಕೆ ಬಾರದಂತೆ ಆಗುತ್ತದೆ ಮತ್ತು ನ್ಯಾಯಾಲಯವು ವಿಧಿಸುವ ಷರತ್ತಿಗೆ ಬದ್ದನಾಗಿರುವುದಾಗಿ 
ತಿಳಿಸಿ ವಾಹನವನ್ನು ಬಿಡುಗಡೆಗೆ ಕೋರಿರುತ್ತಾರೆ. 

ಈ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಅರ್ಜಿದಾರರ ಅರ್ಜಿ ಹಾಗೂ ಅಭಿಯೋಜನಾ ವತಿಯಿಂದ 
ನೀಡಿದ ಅಕ್ಬೇಪಣೆಯನ್ನು ಪರಿಶೀಲಿಸಿ ವಾಹನವನ್ನು ಪ್ರಕರಣದ ವಿಚಾರಣೆ ಮುಕ್ತಾಯ ಮಾಡಿ ಅಂತಿಮ ಅದೇಶ 
ಹೊರಡಿಸುವ ತನಕ ವಲಯ ಅರಣ್ಯಾಧಿಕಾರಿಯವರ ಕಛೇರಿಯ ಬಯಲಿನಲ್ಲಿ ಚಲಿಸದೇ ಇರುವುದರಿಂದ ವಾಹನವು 
ಉಪಯೋಗಕ್ಕೆ ಬಾರದಂತೆ ಆಗುತ್ತದೆ ಎಂದು ರೂ.10000-00ಠೇವಣಿ ರಶೀದಿ ಪಡೆದು ಷರತ್ತುಗಳ ಬಗ್ಗೆ 
ಇಂಡೆಮ್ನಿಟಿ ಬಾಂಡ್‌ ಪಡೆದು ವಾಹನವನ್ನು ತಾತ್ಕಾಲಿಕ ಬಿಡುಗಡೆ ಮಾಡಲು ದಿನಾಂಕ:7-2-2005ರಂದು ಈ 
ನ್ಯಾಯಾಲಯದಿಂದ ಆದೇಶ ಹೊಡಡಿಸಿರುತ್ತದೆ. ವಾಹನದ ಮಾಲೀಕರು ನ್ಯಾಯಾಲಯದ ಷರತ್ತುಗಳನ್ನು ಪೂರೈಸಿ 
ವಾಹನವನ್ನು ತಾತ್ಕಾಲಿಕ ವಶಕ್ಕೆ ಪಡೆದಿರುತ್ತಾರೆ. 

ಮೇಲ್ಕಂಡ ಪ್ರಕರಣವನ್ನು ಅಂತಿಮ ತೀರ್ಮಾನಗೊಳಿಸುವ ಸಲುವಾಗಿ ಪ್ರಕರಣದ ವಿಚಾರಣೆಯನ್ನು 
ದಿನಾಂಕ: 7-12-2005 ರಿಂದ 22-2-2006ರತನಕ ಹಲವಾರು ದಿನಾಂಕಗಳಂದು ವಿಚಾರಣೆ ನಡೆಸಿರುತ್ತದೆ. 
ಅಭಿಯೋಜನಾ ವತಿಯಿಂದ ಅಭಿಯೋಜನಾ ಸಾಕ್ಟಿಗಳನ್ನು ಹಾಗೂ ವಾಹನದ ಮಾಲೀಕರ ಅರ್ಜಿಗಳನ್ನು ಸರ್ಕಾರಿ 
ಅಭಿಯೋಜಕರು, ಜೆ ಎಂ ಎಫ್‌ ಸಿ ನ್ಯಾಯಾಲಯ, ಭದ್ರಾವತಿರವರ ಸಮಕ್ಟಮ ಹಾಗೂ ಅರ್ಜಿದಾರರ ಪರ 
ವಕೀಲರ ಗೈರು ಹಾಜರಾತಿಯಲ್ಲಿ ವಿಚಾರಣೆ ನಡೆಸಲಾಯ್ತು. ಪ್ರಾಸಿಕ್ಯೂಷನ್‌ ಪರವಾಗಿ ದಿನಾಂಕ:7-12-05ರಂದು 
ಶ್ರೀ ಶಿವಪ್ಪ ಬಿನ್‌ ಹುಚ್ಚರಾಯಪ್ಪ, ವನಪಾಲಕ, ತರೀಕೆರೆ ಇವರನ್ನು ಪ್ರಾ.ಸಾ 1 ಹಾಗೂ ಶ್ರೀ ಗಂಗಣ್ಣ ಬಿನ್‌ 
ಸಿದ್ದಯ್ಯ, ನಿವೃತ್ತ ವನಪಾಲಕ ಇವರನ್ನು ಪ್ರಾ.ಸಾ 2 ಎಂದು ವಿಚಾರಣೆ ಮಾಡಿ ಹೇಳಿಕೆ ಪಡೆಯಲಾಯಿತು. ಪ್ರತಿ 
ವಾದಿಯ ಅರ್ಜಿದಾರರು ಹಾಗೂ ಅವರ ಪರ ವಕೀಲರು ಗೈರು ಹಾಜರಾಗಿರುತ್ತಾರೆ. 

ಈ ಪ್ರಕರಣದಲ್ಲಿ ವಾಸ್ತಾವಾಂಶ ಮತ್ತು ಕಾನೂನಿನ ವಸ್ತು ಸ್ಥಿತಿ ಲಬ್ಯವಿದ್ದ ವಿಷಯ ಸಾಮಾಗ್ರಿಗಳ 
ತಳಹದಿಯ ಮೇಲೆ ಗಮನಿಸಿ ಪರಿಗಣಿಸಬೇಕಾದ ಅಂಶಗಳು ಈ ಕೆಳಗಿನಂತಿದೆ. 

1. ಅರ್ಜಿದಾರರ ಲಾರಿ ಸಂಖ್ಯೆ ಕೆಎ 18-2972ರಲ್ಲಿ ಕಿರು ಬಿದಿರಿನ ಸುತ್ತುಗಳು ದಿನಾಂಕ:25-12-2004ರಂದು 
ಕಾನೂನಿಗೆ ವಿರುದ್ಧವಾಗಿ ಸಾಗಿಸಲು ಉಪಯೋಗಿಸಲಾಗಿತ್ತೇ? ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ ಅರಣ್ಯ 
ಅಪರಾಧವೆಸಗಿ ಕರ್ನಾಟಕ ಅರಣ್ಯ ಕಾಯಿದೆ ಮತ್ತು ನಿಯಮ ಉಲ್ಲಂಘಿಸಲಾಗಿದೆಯೇ? 

2. ಕರ್ನಾಟಕ ಅರಣ್ಯ ಕಾಯಿದೆ 71(ಬಿ)(1)ರ ಪ್ರಕಾರ ವಾಹನದ ಮಾಲೀಕರವರಿಗೆ ಕಾರಣ ಕೇಳಿ ನೋಟೀಸ್‌ 
ನೀಡಲಾಗಿದೆಯೇ? ಹಾಗೂ ಮಾಲೀಕರವರಿಗೆ ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು 
ಅವಕಾಶ ನೀಡಲಾಗಿದೆಯೇ? 

3. ವಾಹನದ ಮಾಲೀಕರು ಅಥವಾ ಅವರ ಕೆಲಸಗಾರರು ಅಥವಾ ಅವರ ಪ್ರತಿನಿಧಿಗಳು ವಾಹನದಲ್ಲಿ 
ಅಕ್ರಮವಾಗಿ ಸರ್ಕಾರದ ಸ್ವತ್ತಾದ ಅರಣ್ಯ ಉತ್ಪನ್ನಗಳನ್ನು ಸಾಗಿಸಲು ಶಾಮಿಲಾಗಿದ್ದಾರೆಯೇ ಹಾಗೂ ವಾಹನದ 


ಎ 
ಮಾಲೀಕರ ಅಥವಾ ಅವರ ಪ್ರತಿನಿಧಿಗಳ ಗಮನಕ್ಕೆ ಬಾರದಂತೆಯೇ ವಾಹನವನ್ನು ಅರಣ್ಯ ಉತ್ಪನ್ನ ಕಳ್ಳ 


೧೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಸಾಗಾಣಿಕೆಗೆ ಉಪಯೋಗಿಸಲಾಗಿದೆಯೇ? ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅರಣ್ಯ 
ಉತ್ಪನ್ನ ಸಾಗಾಣಿಕೆಗೆ ಉಪಯೋಗಿಸದಂತೆ ವಾಹನದ ಮಾಲೀಕರು ಅಥವಾ ಚಾಲಕರು ಅಥವಾ ಅವರ 
ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಂಡಿರುತ್ತಾರೆಯೇ? 


4. ಈ ಪ್ರಕರಣದಲ್ಲಿ ಅಮಾನತ್ತು ಪಡಿಸಿದ ವಾಹನ ಹಾಗೂ ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಹುದೇ? 
ನ ಏನು ತೀರ್ಮಾನಕ್ಕೆ ಬರಬಹುದಾಗಿದೆ. 


ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ. ಅದಕ್ಕೆ 
ಕಾರಣಗಳನ್ನು ಈ ಕೆಳಗಿನಂತೆ ನೀಡಲಾಗಿದೆ. 
1. ಒಂದನೇ ಅಂಶಕ್ಕೆ ಹೌದು ಎಂತಲೂ 
2. ಎರಡನೇ ಅಂಶಕ್ಕೆ ಹೌದು ಎಂತಲೂ 
ಎ ಮೂರನೇ ಅಂಶದ ಮೊದಲನೇ ಭಾಗದ ಪ್ರಶ್ನೆಗೆ ಹೌದು ಎಂದು ಎರಡು ಮತ್ತು ಮೂರನೇ ಭಾಗದ 
ಪ್ರಶ್ನೆಗೆ ಇಲ್ಲ ಎಂದಾಗಿರುತ್ತದೆ. 
4 ನಾಲ್ಕನೇ ಅಂಶಕ್ಕೆ ಹೌದು ಎಂತಲೂ ಈ ಕೆಳಗಿನ ಕಾರಣಗಳಿಂದ ತೀರ್ಮಾನಕ್ಕೆ ಬರಲಾಗಿದೆ. 

ಕಾರಣಗಳು 


ದಿನಾಂಕ: 25-12-2004ರಂದು ಹುಣಸೇಘಟ್ಟಿ ಶಾಖೆಯ ವನಪಾಲಕ ಮತ್ತು ಇತರೆ ಅರಣ್ಯ 
ಸಿಬ್ಬಂದಿಯವರು ನಾಗೇನಹಳ್ಳಿ ಗ್ರಾಮ ಠಾಣೆ ವ್ಯಾಪ್ತಿಗೆ ಸೇರಿದ ಹುಣಸೇ ಮರದ ಬಳಿ ವ್ಯಾನು ಸಂಖ್ಯೆ ಕೆಎ 18 
2972ರಲ್ಲಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ 800 ಹಸಿ ಬಿದಿರು ಗಳಗಳಿಂದ ತಯಾರಿಸಿದ 800 ಬಿದಿರಿನ ಹೂ 
ಸುತ್ತುಗಳನ್ನು ವಾಹನದ ಸಮೇತ ವಶಪಡಿಸಿಕೊಂಡು ಈ ಬಗ್ಗೆ ಸ್ಥಳದಲ್ಲಿ ಮಹಜರ್‌ ಕ್ರಮ ಜರುಗಿಸಿ ಅರಣ್ಯ 
ಮೊಕದ್ದಮೆ ಸಂಖ್ಯೆ 132/04-05ನ್ನು ದಾಖಲು ಮಾಡಿರುತ್ತಾರೆ. ವಶಪಡಿಸಿಕೊಂಡ” ವಾಹನ ಮತ್ತು ಅರಣ್ಯ 
ಉತ್ಪನ್ನಗಳನ್ನು ಅರಣ್ಯ ಕಾಯ್ದೆ 71(ಎ) ಪ್ರಕಾರ ಕ್ರಮ ಜರುಗಿಸಲು ದಾಖಲಾತಿಗಳೊಂದಿಗೆ ಈ ನ್ಯಾಯಾಲಯಕ್ಕೆ 
ಹಾಜರು ಪಡಿಸಿರುತ್ತಾರೆ. 

ಈ ಸಂಬಂಧ ಅಭಿಯೋಜನಾ ವತಿಯಿಂದ ಮೇಲ್ಕಂಡ ಪ್ರಾಸಿಕ್ಯೂಷನ್‌ ಸಾಕ್ಸಿದಾರರಾದ ಪಿಡಬ್ಲ್ಯೂ! 
ಮತ್ತು ಪಿಡಬ್ಲ್ಯೂ 2 ಇವರುಗಳು ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಸಿ ನುಡಿದಿದ್ದು ಅವರ ಹೇಳಿಕೆಯ ಪ್ರಕಾರ 
ದಿನಾಂಕ: 25-12-2004ರಂದು ಖಚಿತ ವರ್ತಮಾನದ ಮೇರೆಗೆ ಇಲಾಖಾ ವಾಹನದಲ್ಲಿ ಅಮೃತಾಪುರ ಹೋಬಳಿ 
ನಾಗೇನಹಳ್ಳಿ ಗ್ರಾಮದ ಕೊರಚರಹಟ್ಟಿ ಹತ್ತಿರ ಇರುವ ಹುಣಸೇ ಮರದ ಹತ್ತಿರ ಹೋದಾಗ ಅಲ್ಲಿ ಒಂದು 
ಕ್ಯಾಂಟರ್‌ ವಾಹನದಲ್ಲಿ ಕೆಲವೊಂದು ವಸ್ತುಗಳನ್ನು ತುಂಬುತ್ತಿರುವುದು ಕಂಡು ಬಂದಿತು. ಹತ್ತಿರ ಹೋಗಿ 
ನೋಡಲಾಗಿ ಅಲ್ಲಿ ಹಸಿ ಬಿದರಿನಿಂದ ತಯಾರಿಸಿದ ರೇಷ್ಮೆ ಸಾಗಾಣಿಕೆಗೆ ಉಪಯೋಗಿಸುವ ಸುತ್ತುಗಳು ಕಂಡು 
ಬಂದಿತು. ಸದರಿ ವಸ್ತುಗಳನ್ನು ಸಾಗಿಸಲು ರಹದಾರಿಯನ್ನು ಕೇಳಲಾಗಿ ನಮ್ಮಲ್ಲಿ ರಹದಾರಿ ಇಲ್ಲವೆಂದು 
ಅವುಗಳನ್ನು ಪಕ್ಕದ ಕಾಡಿನಿಂದ ತಂದ ಬಿದರಿನಿಂದ ತಯಾರಿಸಿದ್ದು ಎಂದು ಹೇಳಿದರು ಅದು ಅರಣ್ಯ ಕಾಯ್ದೆಯ 
ಉಲ್ಲಂಘನೆಯಾಗಿದ್ದರಿಂದ ಅದನ್ನು ಸರ್ಕಾರದ ಪರ ಅಮಾನತ್ತು ಪಡಿಸಿಕೊಳ್ಳಲಾಯಿತು. ವಾಹನದಲ್ಲಿ ತುಂಬಿದ್ದ 
ವಸ್ತುಗಳನ್ನು ಎಣಿಕೆ ಮಾಡಿ ನೋಡಲಾಗಿ ಒಟ್ಟು 800ಸುತ್ತುಗಳು ಇತ್ತು ಅವುಗಳಿಗೆ 1 ರಿಂದ 800ರವರೆಗೆ 
ನಂಬರ್‌ ಕೊಡಲಾಯಿತು. ವಾಹನಕ್ಕೆ 801 ಎಂದು ಸಂಖ್ಯೆ ಕೊಡಲಾಯಿತು. ಲಾರಿ ಸಂಖ್ಯೆ ಕೆಎ 18 2972 
ಅಗಿರುತ್ತದೆ. ನಿಸ್ತಂತು ಮೂಲಕ ಕಛೇರಿ ಸಂಪರ್ಕಿಸಿ ಅರಣ್ಯ ಮೊಕದ್ದಮೆ ಸಂಖ್ಯೆ 132/04-05ರಡಿಯಲ್ಲಿ 
ಮಹಜರನ್ನು ಮಾಡಲಾಯಿತು. ನಿಶಾನೆ ಪಿ] ಮತ್ತು ಪಿ1ಬಿ ಎಂದು ಗುರುತಿಸಲಾಯಿತು. ನಂತರ ಲಾರಿಯನ್ನು 
ಅಮಾನತ್ತು ಪಡಿಸಿಕೊಂಡ ವಸ್ತುಗಳ ಸಹಿತ ವಲಯ ಅರಣ್ಯಾಧಿಕಾರಿಗಳ ಕಛೇರಿಗೆ ತರಲಾಯಿತು. ಲಾರಿಯ 
ವಾಹನ ಚಾಲಕ ಮಹೇಶ ಅಗಿದ್ದು ಅತನ ಜೊತೆಯಲ್ಲಿ ಪ್ರಕಾಶ ಎಂಬ ವ್ಯಕ್ತಿಯು ಇದ್ದು ಅವರುಗಳ ಮೇಲೆ 
ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಥಮ ಮಾಹಿತಿ ವರದಿಯನ್ನು ನ್ಯಾಯಾಲಯಕ್ಕೆ ಹಾಗೂ ಮೇಲಾಧಿಕಾರಿಗಳಲ್ಲಿ 
ಕಳುಹಿಸಿ ಕೊಡಲಾಯಿತು. ಪ್ರಥಮ ಮಾಹಿತಿ ವರ್ತಮಾನ ವರದಿ ನಿಶಾನೆ ಪಿ2 ಅಗಿದ್ದು ಸಾಕ್ಸಿದಾರರ ಸಹಿ ಪಿ2ಎ 
ಅಗಿರುತ್ತದೆ. ಸೀಜರ್‌ ರಿಪೋರ್ಟ್‌ ನಿಶಾನೆ ಪಿ3 ಅಗಿದ್ದು ಸಾಕ್ಸಿದಾರರ ಸಹಿ ಪಿ3ಎ ಅಗಿರುತ್ತದೆ. ಲಾರಿ ಹಾಗೂ 
ಅಮಾನತ್ತು ಪಡಿಸಿಕೊಂಡ ವಸ್ತುಗಳನ್ನು ನೋಡಿದರೆ ಗುರುತಿಸುತ್ತೇನೆ ಎಂದು ಹೇಳಿಕೆ ನೀಡಿರುತ್ತಾರೆ. 

ಅರ್ಜಿದಾರರು ಹಾಗೂ ಅವರ ಪರ ವಕೀಲರು ಗೈರು ಹಾಜರಾಗಿದ್ದರಿಂದ ಪಾಟೀ ಸವಾಲು ಇಲ್ಲವೆಂದು 
ತೀರ್ಮಾನಿಸಿರುತ್ತದೆ. 

ಮೇಲ್ಕಂಡ ಪಿಡಬ್ಲ್ಯೂ! ಮತ್ತು ಪಿಡಬ್ಲ್ಯೂ2 ಸಾಕ್ಸಿದಾರರು ನ್ಯಾಯಾಲಯದಲ್ಲಿ ನೀಡಿದ ಹೇಳಿಕೆಗಳು 
ಮತ್ತು ಸ್ಥಳ ಮಹಜರ್‌ ನಲ್ಲಿರುವ ಅಂಶಗಳಿಗೂ ತಾಳೆ ಹೊಂದಿರುತ್ತದೆ. ಅಲ್ಲದೇ ಎಲ್ಲಾ ಸಾಕ್ಸಿದಾರರು ನೀಡಿದ 
ಹೇಳಿಕೆಗಳು ಒಂದೇ ಆಗಿದ್ದು ಯಾವುದೇ ವ್ಯತಿರಿಕ್ತ ಹೇಳಿಕೆಗಳು ಬಂದಿರುವುದಿಲ್ಲ. ಅರ್ಜಿದಾರರ ವಾಹನದಲ್ಲಿ 
ಅಕ್ರಮ ಬಿದಿರು ಹೂ ಸುತ್ತುಗಳು ಸಾಗಾಣಿಕೆ ಅಗಿರುವುದು ಹಾಗೂ ಅರಣ್ಯ ಕಾಯ್ದೆ ಕಾನೂನುಗಳನ್ನು ಉಲ್ಲಂಘನೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೮೩ 





ಮಾಡಿರುವುದು ಸಂಶಯ ರಹಿತವಾಗಿ ರುಜುವಾತು ಪಡಿಸಿರುತ್ತಾರೆ. ಈ ಬಗ್ಗೆ ಅಧಿಕೃತ ಸಾಕ್ಟ್ಯಧಾರಗಳನ್ನು ಸಹ 
ನೀಡಿರುತ್ತಾರೆ. ಅದ್ದರಿಂದ ಅಂಶ।ಕ್ಕೆ ನನ್ನ ಉತ್ತರ ಹೌದು ಎಂಬುದಾಗಿದೆ. 
ಅಂಶ 2:- 

ಈ ಪ್ರಕರಣದಲ್ಲಿ ಅಮಾನತ್ತು ಪಡಿಸಿದ ಮಿನಿ ಲಾರಿ ಸಂಖ್ಯೆ ಕೆಎ 18 2972ರ ಮಾಲೀಕರಾದ ಶ್ರೀ ಕೆ 
ನಾಗರಾಜ ಬಿನ್‌ ಕಿಟ್ಟಪ್ಪ, ರಾಮದೇವು ಸ್ಟ್ರೀಟ್‌ ತರೀಕೆರೆ ನಗರ ಇವರು ದಿನಾಂಕ:29-12-2004ರಂದು ಈ 
ಪ್ರಾಧಿಕಾರದಲ್ಲಿ ವಾಹನವನ್ನು ಮಧ್ಯಂತರ ಸ್ವಾಧೀನಕ್ಕೆ ಬಿಡುಗಡೆ ಮಾಡಲು ಕೋರಿ ಅರ್ಜಿ ಸಲ್ಲಿಸಿದ್ದು 
ದಿನಾಂಕ:13-1-2005ರಂದು ವಾಹನದ ಮಾಲೀಕರಿಗೆ ಅರಣ್ಯ ಕಾಯ್ದೆ 71(ಎ) ಪ್ರಕಾರ ಕಾರಣ ಕೇಳಿ ತಿಳುವಳಿಕೆ 
ಪತ್ರ ನೀಡಿರುತ್ತದೆ. ಅರ್ಜಿದಾರರು ದಿನಾಂಕ:15-1-2005ರಂದು ಸಮಜಾಯಿಸಿ ನೀಡಿರುತ್ತಾರೆ. ಅದ ಕಾರಣ 
ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71(ಬಿ)ಪ್ರಕಾರ ಅರ್‌ ಸಿ ಮಾಲೀಕರಿಗೆ ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿ 
ಕೊಳ್ಳಲು ಅವಕಾಶ ನೀಡಿರುವುದಾಗಿ ತೀರ್ಮಾನಿಸಿರುತ್ತೇನೆ. ಆದ ಕಾರಣ ಅಂಶ-2ಕ್ಕೆ ನನ್ನ ಉತ್ತರ ಹೌದು 
ಎಂಬುದಾಗಿದೆ. 
ಅ೦ಶ:3:- 

ವಾಹನದ ಅರ್‌ ಸಿ ಮಾಲೀಕರಾದ ಶ್ರೀ ಕೆ. ನಾಗರಾಜ ಬಿನ್‌ ಕೆಟ್ಟಿಪ್ಪ, ರಾಮದೇವು ಸ್ವೀಟ್‌, ತರೀಕೆರೆ 
ನಗರ ಇವರು ದಿನಾಂಕ: 25-12-2004ರಂದು ಈ ಪ್ರಾಧಿಕಾರದಲ್ಲಿ ವಾಹನದ ತಾತ್ಕಾಲಿಕ ಬಿಡುಗಡೆ ಕೋರಿ 
ವಕೀಲರ ಮುಖಾಂತರ ಅರ್ಜಿ ಸಲ್ಲಿಸಿರುತ್ತಾರೆ. ವಾಹನದ ಮಾಲೀಕರಿಗೆ ಅರಣ್ಯ ಕಾಯ್ದೆ 71(ಬಿ) ಪ್ರಕಾರ ಕಾರಣ 
ಕೇಳಿ ತಿಳುವಳಿಕೆ ಪತ್ರ ನೀಡಿರುತ್ತದೆ. ವಾಹನದ ಮಾಲೀಕರು ಸಮಜಾಯಿಸಿ ನೀಡಿರುತ್ತಾರೆ. ಈ ಪ್ರಕರಣದಲ್ಲಿ” 
ವಾಹನದ ತಾತ್ಕಾಲಿಕ ಬಿಡುಗಡೆ ಅರ್ಜಿಯ ಬಗ್ಗೆ ವಿಚಾರಣೆ ನಡೆಸಿ ವಾಹನವು ವಿಚಾರಣೆ ಮುಗಿಯುವ ತನಕ 
ಇಲಾಖಾ ವಶದಲ್ಲಿ ಚಲಿಸದೇ ನಿಲ್ಲಿಸಿರುವುದರಿಂದ ವಾಹನವು ಉಪಯೋಗಕ್ಕೆ ಬರುವುದಿಲ್ಲ. ಇದರಿಂದ ಸರ್ಕಾರಕ್ಕೆ 
ಯಾವುದೇ ಅದಾಯ ಇರುವುದಿಲ್ಲ ಎಂದು ಮನಗಂಡು ರೂ. 10000/-ಠೇವಣಿ ಹಣವನ್ನು ಜಂಟೀ ಖಾತೆಯಲ್ಲಿ 
ಪಡೆದು ಇತರೆ ಷರತ್ತಿನೊಂದಿಗೆ ವಾಹನವನ್ನು ದಿ: 7-2-2005ರ ಅದೇಶದಲ್ಲಿ ತಾತ್ಕಾಲಿಕ ಬಿಡುಗಡೆ 
ಮಾಡಿರುತ್ತದೆ. ವಾಹನದ ಮಾಲೀಕರು ಎಲ್ಲಾ ಷರತ್ತುಗಳ ಬಗ್ಗೆ ಇಂಡೆಮ್ನಿಟಿ ಬಾಂಡ್‌ ಹಾಗೂ 10000-00 
ರೂ.ಗಳ ಠೇವಣಿ ಹಣವನ್ನು ಬ್ಯಾಂಕ್‌ ರಶೀದಿ ಮೂಲಕ ನೀಡಿ ವಾಹನವನ್ನು ತಾತ್ಕಾಲಿಕ ವಶಕ್ಕೆ ಪಡೆದಿರುತ್ತಾರೆ. 

ಈ ಪ್ರಕರಣದ ಬಗ್ಗೆ ದಿನಾಂಕ: 7-12-2005 ಹಾಗೂ 22-2-2006ರಂದು ಅಂತಿಮ ಆದೇಶ ಹೊರಡಿಸಲು 
ವಿಚಾರಣೆ ನಡೆಸಿದ್ದು ಆ ಸಂದರ್ಭದಲ್ಲಿ ವಾಹನದ ಮಾಲೀಕರಿಗೆ ನೋಟೀಸ್‌ ಜಾರಿ ಮಾಡಿ ನ್ಯಾಯಾಲಯಕ್ಕೆ 
ಹಾಜರಾಗಲು ತಿಳಿಸಿರುತ್ತದೆ. ವಾಹನದ ಮಾಲೀಕರು ನ್ಯಾಯಾಲಯಕ್ಕೆ ಗೈರು ಹಾಜರಾಗಿರುತ್ತಾರೆ. ಅಲ್ಲದೇ ಅವರ 
ವಾಹನವನ್ನು ನ್ಯಾಯಾಲಯದ ಸಮಕ್ಟಮ ಹಾಜರು ಪಡಿಸದೇ ನ್ಯಾಯಾಲಯದ ಅದೇಶವನ್ನು ಉಲ್ಲಂಘನೆ 
ಮಾಡಿರುತ್ತಾರೆ. ಅದ್ಧರಿಂದ ಈ ಕೆಳಗಿನ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಿರುತ್ತೇನೆ. 


1. ಅರ್ಜಿದಾರರು ಹಾಗೂ ಅವರ ಪರ ವಕೀಲರು ನ್ಯಾಯಾಲಯಕ್ಕೆ ಹಾಜರಾಗದೇ ಗೈರು ಹಾಜರಾಗಿ 
ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿರುತ್ತಾರೆ. 

2. ಅರ್ಜಿದಾರರು ದಿ:7-2-2005ರಂದು ಈ ನ್ಯಾಯಾಲಯದಿಂದ ತಾತ್ಕಾಲಿಕವಾಗಿ ಬಿಡುಗಡೆ ಅದೇಶದಂತೆ 
ಇಂಡೆಮ್ನಿಟಿ ಬಾಂಡ್‌ ನಲ್ಲಿ ಬರೆದುಕೊಟ್ಟ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುತ್ತಾರೆ. 

3. ಇಂಡೆಮ್ನಿಟಿ ಬಾಂಡ್‌ ನಲ್ಲಿರುವ ಷರತ್ತುಗಳಂತೆ ವಾಹನವನ್ನು ಸರ್ಕಾರಕ್ಕೆ. ಮುಟ್ಟುಗೋಲು 
ಮಾಡಬಹುದಾಗಿರುತ್ತದೆ. 

4. ಅರ್ಜಿದಾರರ ವಾಹನ ಅರಣ್ಯ ಅಪರಾದದಲ್ಲಿ ಸಿಲುಕಿದ ನಂತರ ಇದಕ್ಕೆ ಕಾರಣ ರಾದವರ ಮೇಲೆ 
ಪೋಲೀಸ್‌ ಠಾಣೆಯಲ್ಲಿ ಫಿರ್ಯಾದು ನೀಡಿರುವುದು ಕಂಡು ಬಂದಿರುವುದಿಲ್ಲ. 

5. ಅರ್ಜಿದಾರರ ವಾಹನದಲ್ಲಿ ಪರವಾನಿಗೆಯಿಲ್ಲದ ಸರಕುಗಳು ಸಾಗಾಣಿಕೆ ಅಗಿರುವುದು ಅವರೇ ಅವರ 


ಅರ್ಜಿಯಲ್ಲಿ ಒಪ್ಪಿಕೊಂಡಿರುತ್ತಾರೆ. ಈ ರೀತಿ ಪರವಾನಿಗೆಯಿಲ್ಲದ ವಸ್ತುಗಳನ್ನು ವಾಹನದಲ್ಲಿ ಹಾಕಬಾರದು 
ಎಂಬುದನ್ನು ಅವರ ಚಾಲಕನಿಗೆ ತಿಳಿಸಿರಲಿಲ್ಲವೆ? ಅರ್ಜಿದಾರರು ಸಹ ಈ ಕೃತ್ಯದಲ್ಲಿ ನೇರವಾಗಿ ಭಾಗಿ 
ಅಗಿರುವುದರಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ. 

6. ಅರ್ಜಿದಾರರ ವಾಹನವು ಮನ: ದಿನಾಂಕ: 19-11-2005 ರಂದು ತರೀಕೆರೆ ವಲಯದ ಅರಣ್ಯ ಅಪರಾಧ 
ಪ್ರಕರಣ ಸಂಖ್ಯೆ:127/2005-06ರಲ್ಲಿ ಸಿಲುಕಿ ಅರಣ್ಯ ಸಿಬ್ಬಂದಿಯವರು ವಶ ಪಡಿಸಿಕೊಂಡಿರುವುದು ಈ 
ನ್ಯಾಯಾಲಯದ ಮಾಹಿತಿಗೆ ಬಂದಿರುತ್ತದೆ. 

7. ವಾಹನದ ಮಾಲೀಕರು ಅವರ ವಾಹನದ ಸಂಖ್ಯೆ ಕೆಎ 18 2972 ಹುನ: ಅರಣ್ಯ ಅಪರಾಧ ಪ್ರಕರಣದಲ್ಲಿ 
ಸಿಲುಕಿದ್ದು ವಾಹನದ ಬಿಡುಗಡೆ ಬಗ್ಗೆ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಅವರ ಅರ್ಜಿಯನ್ನು ಈ 
ನ್ಯಾಯಾಲಯವು ತಿರಸ್ಕರಿಸಿರುತ್ತದೆ. ಇದರಿಂದ ಅರ್ಜಿದಾರರು ತಮ್ಮ ವಾಹನವನ್ನು ಅಕ್ರಮ ಚಟುವಟಿಕೆಗೋಸ್ಕರ 
ಮೀಸಲಿಟ್ಟಿರುವುದು ನಿಜವಿರುತ್ತದೆ. 


೧೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





(2 
ಸರ್ಕಾರದ ಸೊತ್ತಾದ ಅರಣ್ಯ ಉತ್ಪನ್ನವನ್ನು ರಹದಾರಿಯಿಲ್ಲದೇ ಕಳ್ಳ ಸಾಗಾಣಿಕೆಗೆ ಬಳಸಿದಾಗ ಅದು ತಮ್ಮ 


ಗಮನಕ್ಕೆ ಬಾರದಂತೆ ಈ ಕೃತ್ಯವು ನಡೆದಿದೆ ಎಂಬುದನ್ನು ಸಮರ್ಥಿಸುವ ಸಾಕ್ಟ್ಯಧಾರಗಳನ್ನು ವಾಹನದ 
ಮಾಲೀಕರು ನೀಡಿರುವುದಿಲ್ಲ. ಅಲ್ಲದೇ ಈ ವಾಹನದಲ್ಲಿ ಬಿದಿರು ಹೂ ಸುತ್ತುಗಳು ಅಕ್ರಮ ಸಾಗಾಣಿಕೆಗೆ 
ಬಳಕೆಯಾಗದಂತೆ ಮುಂಜಾಗ್ರತೆ ವಹಿಸಿದ ಬಗ್ಗೆ ಸಮರ್ಪಕವಾದ ಸಾಕ್ಟ್ಯಧಾರ ನೀಡಿರುವುದಿಲ್ಲ. ವಾಹನದಲ್ಲಿ ತನ್ನ 
ಗಮನಕ್ಕೆ ಬಾರದಂತೆ ಈ ಕೃತ್ಯ ನಡೆದಿದೆ ಎಂಬುದನ್ನು ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ 71(ಬಿ)(2)ರ ರೀತ್ಯಾ 
ಸಾಬೀತು ಪಡಿಸುವ ಜವಾಬ್ದಾರಿ ವಾಹನದ ಮಾಲೀಕರಿಗೆ ಸೇರಿದ್ದಾಗಿರುತ್ತದೆ. ಅಲ್ಲದೇ ವಾಹನದ ಮಾಲೀಕರ 
ಏಜೆಂಟಿರಾಗಲೀ ಚಾಲಕರಾಗಲೀ ಅಥವಾ ಇತರೆ ನಂಬಿಕೆ ಪ್ರತಿನಿಧಿಗಳು ವಾಹನದಲ್ಲಿ ಅಕ್ರಮ 
ಸಾಗಾಣಿಕೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವುದು ಸಹ ಅವರುಗಳ ಜವಾಬ್ದಾರಿಯಾಗಿರುತ್ತದೆ. 


ವಾಹನದ ಮಾಲೀಕರು ಅಥವಾ ಅವರ ಪ್ರತಿನಿಧಿಗಳು ಅಥವಾ ಅದಕ್ಕೆ ಸಂಬಂಧ ಪಟ್ಟವರು ವಾಹನವನ್ನು 


"Without prejudice to the provisions of sub-section (1), no order confiscating any tool,rope, chain, 
boat, vehicle or cattle shall be made under section 71A if the owner of the tool,rope,chain,boat, vehicle or 
cattle proves to the satisfaction of the authorised officer that it was used in carrying the timber, 
sandalwood, charcoal, firewood or ivory without the knowledge or connivance of the owner himself, his 
agent, if any, and the person in charge of the tool,rope,chain,boat,vehicle or cattle and that each of them 
had taken all reasonable and necessary precautions against such use.” 

ಹಾಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಹನದ ಮಾಲೀಕರು ಈ ನ್ಯಾಯಾಲಯಕ್ಕೆ ಸಲ್ಲಿಸಿದ 
ಅರ್ಜಿಯಲ್ಲಿ ತಿಳಿಸಿರುವ ವಿಚಾರವು ವಾಹನವನ್ನು ಬಿಡಿಸಿಕೊಳ್ಳಲು ಸೃಷ್ಠಿಸಿದ ಒಂದು ಕಟ್ಟು ಕತೆ ಎಂದು ಹಾಗೂ 
ವಾಹನದಲ್ಲಿ ಬಿದಿರಿನ ಸುತ್ತುಗಳು ಅಕ್ರಮ ಸಾಗಾಣಿಕೆ, ವಾಹನದ ಮಾಲೀಕರಿಗೆ ಗೊತ್ತಿದ್ದೇ ಈ ಕೃತ್ಯ 
ನಡೆದಿದೆಯೆಂದು ಅಭಿಪ್ರಾಯ ಪಡುತ್ತೇನೆ. ಈ ಮೇಲಿನ ಎಲ್ಲಾ ಕಾರಣಗಳಿಂದ 3ನೇ ಅಂಶದ ಮೊದಲನೇ 
ಭಾಗದ ಪ್ರಶ್ನೆಗೆ ನನ್ನ ಉತ್ತರ ಹೌದು ಎಂದು ಎರಡನೇ ಹಾಗೂ ಮೂರನೇ ಭಾಗದ ಪ್ರಶ್ನೆಗೆ ನನ್ನ ಉತ್ತರ 
ಇಲ್ಲವೆಂದು ಅಭಿಪ್ರಾಯ ಪಡುತ್ತೇನೆ. 
ಅಂಶ;4;- 

ಅರ್ಜಿದಾರರಿಗೆ ಸೇರಿದ” ಲಾರಿ ನಂ. ಕೆಎ 18 2972ರಲ್ಲಿ ಸರ್ಕಾರದ ಸೊತ್ತಾದ 800 ಬಿದಿರಿನ ಸುತ್ತುಗಳು 
ಅಕ್ರಮವಾಗಿ ಸಾಗಿಸಲು ಬಳಸಲಾಗಿದ್ದು ವಾಹನದ ಮಾಲೀಕರು ಪ್ರತ್ಯೇಕ್ಟ, ಹಾಗೂ ಪರೋಕ್ಸವಾಗಿ 
ಭಾಗಿಯಾಗಿದ್ದರೆಂಬುದು ಸಾಕ್ಟ್ಯಧಾರಗಳಿಂದ ರುಜುವಾತಾಗಿರುತ್ತದೆ. ಫಿರ್ಯಾದಿದಾರರು ಮಾಲುಗಳ ಸಮೇತ ವಾಹನ 
ಅಮಾನತ್ತು ಪಡಿಸಿದ್ದು ಅವುಗಳ ಬಗ್ಗೆ ಸಮರ್ಪಕವಾದ ಸಾಕ್ಟ್ಯಧಾರಗಳನ್ನು ಹಾಜರು ಪಡಿಸದ ಕಾರಣ 
ಅರ್ಜಿದಾರರ ವಾಹನ ಅಕ್ರಮ ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾಗಿರುವುದು ನಿಸ್ಸಂದೇಹವಾಗಿ 
ಪುರಾವೆಯಾಗಿರುತ್ತದೆ. ಅದ್ದರಿಂದ ಪ್ರಕರಣದ ವಾಹನವನ್ನು ಸರ್ಕಾರಕ್ಕೆ. ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿದೆ. ಅದ್ದರಿಂದ ಅಂಶ 5ಕ್ಕೆ ನನ್ನ ಉತ್ತರ ಹೌದು ಎಂಬುದಾಗಿದೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಸೂಕ್ಬ್ಮವಾಗಿ ಗಮನಿಸಿದಾಗ ವಾಹನದ ಮಾಲೀಕರು ಅರಣ್ಯ ಉತ್ಪನ್ನ 
ಸಾಗಾಣಿಕೆಯಲ್ಲಿ ಭಾಗವಹಿಸಲು ವಾಹನವನ್ನು ಉಪಯೋಗಿಸಿರುವುದು ಸ್ಪಷ್ಟವಾಗಿ ಕಂಡು ಬಂದಿರುತ್ತದೆ. ಅಲ್ಲದೇ 
ಪ್ರಾಧಿಕಾರಕ್ಕೆ ಹಾಜರು ಪಡಿಸಿದ ಪ್ರಕರಣದ ಮಹಜರ್‌ ನಿಶಾನೆ ಪಿಡಬ್ಲ್ಯೂ! ಮತ್ತು ಪಿಡಬ್ಲ್ಯೂ2 ರವರು ಈ 
ಪ್ರಾಧಿಕಾರದಲ್ಲಿ ಸಾಕ್ಲಿ ನುಡಿದಂತೆ 800 ಬಿದಿರಿನ ಹೂ ಸುತ್ತುಗಳು ಸಾಗಿಸಲು ವಾಹನ ಬಳಸಿರುವುದು ಸ್ಪಷ್ಟವಾಗಿ 
ಕಂಡು ಬಂದಿರುತ್ತದೆ. ಅಲ್ಲದೇ ನನ್ನ ಮುಂದೆ ಹಾಜರು ಪಡಿಸಿದ ದಾಖಲಾತಿಗಳು ಸಾಕ್ಟ್ಯಾಧಾರಗಳು ಮತ್ತು 
ವಾದ ವಿವಾದಗಳಿಂದ ವಾಹನ ಮಾಲೀಕರಾಗಲೀ ಇಲ್ಲವೇ ವಾಹನದ ಉಸ್ತುವಾರಿದಾರರಾಗಲೀ ವಾಹನವು ಅಕ್ರಮ 
ಅರಣ್ಯ ಉತ್ಪನ್ನ ಸಾಗಾಣಿಕೆಯಲ್ಲಿ ಭಾಗಿ ಅಗದಂತೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳದೇ ಬದಲಾಗಿ ತಮಗೆ 
ಗೊತ್ತಿದ್ದೆ ಈ ಎಲ್ಲಾ ವ್ಯಕ್ತಿಗಳು ಈ ವಾಹನದಲ್ಲಿ ಅಕ್ರಮವಾಗಿ ಬಿದಿರಿನ ಸುತ್ತುಗಳು ಅರಣ್ಯ ಕಾಯ್ದೆ 1963 ಕಲಂ 
24,50,62,80 ಹಾಗೂ 71(ಎ) ಹಾಗೂ ಅರಣ್ಯ ಕಾನೂನು 1969 ನಿಯಮ 144ರ ವಿರುದ್ಧವಾಗಿ ಸಾಗಿಸಲು 
ಉಪಯೋಗಿಸಿದ್ದಾರೆಂದು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶ ನೀಡಬಯ ಸುತ್ತೇನೆ. 

ಆದೇಶ 

ಈ ಮೇಲ್ಕಾಣಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಗತ್ಯ ದಾಖಲಾತಿಗಳನ್ನು ಹಾಗೂ 
ಸಾಕ್ಟ್ಯಾಧಾರಗಳನ್ನು ಮತ್ತು ಎಲ್ಲಾ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀಮತಿ ಎ. ರಾಧಾದೇವಿ, ಭಾ.ಅ.ಸೇ, 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಬಣಾಧಿಕಾರಿ, ಭದ್ರಾವತಿ ವಿಭಾಗ, ಭದ್ರಾವತಿ ಅದ ನಾನು 
ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71(ಎ) (2ನೇ ತಿದ್ದುಪಡಿ) ಪ್ರಕಾರ ನೊಂದಾವಣೆ ಸಂಖ್ಯೆ ಕೆಎ 18 2972 
ಮಿನಿ ಲಾರಿ(ಇಂಜಿನ್‌ ನಂ.140-120274, ಛಾಸೀಸ್‌ ನಂ.4 ಈಸಿ40127825) ಹಾಗೂ 800 ಬಿದಿರಿನ ಸುತ್ತುಗಳು 
ಸರ್ಕಾರಕ್ಕೆ ಮುಟ್ಟುಗೋಲು ಮಾಡಿ ಅದೇಶ ಹೊಡಡಿಸಿರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೮೫ 





ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸುವುದಾದಲ್ಲಿ ಈ ಅದೇಶ ಹೊರಡಿಸಿದ 30 ದಿವಸದೊಳಗೆ 
ಸಲ್ಲಿಸಬಹುದಾಗಿದೆ. ತಪ್ಪಿದಲ್ಲಿ ಇದೇ ಅಂತಿಮ ಅದೇಶವಾಗಿ ಊರ್ಜಿತಗೊಳ್ಳುತ್ತದೆ. ಅಲ್ಲದೇ ಮೇಲ್ಮನವಿ 
ಅವಧಿ ಮೀರಿದ ಬಳಿಕ ವಾಹನ ಹಾಗೂ ಅರಣ್ಯ ಉತ್ಪನ್ನವನ್ನು ಕಾನೂನು ರೀತ್ಯ ವಿಲೇವಾರಿ ಮಾಡಲು ಕೂಡ 
ಅದೇಶಿಸಿದೆ. 

ಈ ಆದೇಶವನ್ನು ದಿನಾಂಕ: 8-3-2006ರಂದು ನ್ಯಾಯಾಲಯದ ಮೊಹರು ಹಾಗೂ ನನ್ನ ಸಹಿಯೊಂದಿಗೆ 
ಹೊರಡಿಸಿರುತ್ತದೆ. 


ಎ. ರಾಧಾದೇವಿ 
ಪಿ.ಆರ್‌. 721 ಅಧಿ ಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಸಣಾಧಿಕಾರಿ, ಭದ್ರಾವತಿ ವಿಭಾಗ, ಭದ್ರಾವತಿ. 
ಆಯುಕ್ತರು, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇ ಲಾಖೆ, ಬೆ೦ಗಳೂರು ಇ ವರ ಸಡವಳಗಳು 
ವಿಷಯ: ಶ್ರೀ ಗೋವಿಂದರಾಜು, ಎ.ದ.ಭೂ ಇ ವರ ಅನಧಿಕೃತ ಗೈರು ಹಾಜರಿ ಮತ್ತು ಕರ್ತವ್ಯಲೋಪದ ಬಗ್ಗೆ. 


ಉಲ್ಲೇಖ : 1) ಭೂ.ಜಂ.ನಿ ಮೈಸೂರು ಇ ವರ ಪತ್ರದ ಸಂಖ್ಯೆ: ಸಿಬ್ಬಂದಿ.ಶಿಸ್ತು.27/02-03 ದಿನಾ೦ಕ: 
26.05.2004. 
2) ಭೂ.ಜಂ.ನಿ ಮೈಸೂರು ರವರ ಕಾರಣ ಕೇಆಃ ನೋಟೀಸ್‌ ದೋಪಾರೋಪಣಿಗಕೊಂದಿಗೆ 
ಕ್ರ.ಸ೦.ಸಿಬ್ಬಂದಿ.ಶಿಸ್ತು. ಅಗೈಹಾ.27/2002-03 ದಿನಾಂಕ: 03.09.2003. 
3) ಭೂ.ಜಂ.ನಿ ಮೈಸೂರು ರವರ ಎರಡನೇ ಕಾರಣ ಕೇಃ ನೋಟೀಸ್‌ ದಿನಾಂಕ: 09.02.2004 
ವಿಚಾರಣಾ ವರದಿ ಪತಿಯೊಂದಿಗೆ. 
4) ಭೂ.ಜಂ.ನಿ ಮೈಸೂರು ರವರ ಸೋಟೀಣಸ್‌ ದೊಂಷಾರೊಂಪಣೆ ಗಕೊಂದಿಗೆ ಸಮಸಂಖ್ಯೆ 
ದಿನಾ೦ಕ: 24.12.2002. 
5) ಭೂ.ಜಂ.ನಿ ಮೈಸೂರು ರವರ ಎರಡನೇ ಕಾರಣ ಕೇಆ ನೋಟೀಸ್‌ ಸಮಸಂಖ್ಯೆ ದಿನಾಂಕ: 
26.07.2003 ವಿಚಾರಣಾ ವರದಿಯೊಂದಿಗೆ. 
6) ಭೂ.ಉ.ನಿ ಹಾಸನ ಇ ವರ ನೋಟೀಸ್‌ ಆರೊ€ಪಪಟ್ಟ ಯೊಂದಿಗೆ ಕ್ರ.ಸ೦.ಸಿಬ್ಬಂದಿ(1) 
ಶಿಸ್ತು.12/2004-05 ದಿಸಾ೦ಕ: 25.10.2004. 
7) ಭೂ.ಉ.ನಿ ಹಾಸನ ಇ ವರ ಎರಡನೇ ಕಾರಣ ಕೇಆ ನೋಟೀಸ್‌ ದಿನಾಂಕ: 20.04.2005 
ವಿಚಾರಣಾ ವರದಿಯೊಂದಿಗೆ. 
8) ಜಲ್ಲಾಧಿಕಾರಿ ಹಾಸನದ ಭೂಮಾಪನ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂ.ಉ.ನಿ 
ಹಾಸನ ಇ ವರ ಪತ್ರದ ಸ೦:ಸಿಬ್ಬ೦ದಿ(1)ಶಿಸ್ತು.12/2004-05 ದಿನಾ೦ಕ: 18.8.05. 
ಸವನೆ :- 
ಈ ಹಿಂದೆ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ತರೀಕೆರೆ ಹಾಗೂ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, 
ತಿಪಟೂರು ಕಛೇರಿಗಕ ವ್ಯಾಪ್ತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು ಈಗ ತಹಶೀಲ್ದಾರ್‌ ಕಡೂರು ಕಛೇರಿಯಲ್ಲಿ ದ್ವಿತೀಯ ದರ್ಜೆ 
ಭೂಮಾಪಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀಃ ಗೋವಿಂದರಾಜು ರವರ ವಿರುದ್ದ ಭೂದಾಖಲೆಗಳ ಜಂಟ ನಿರ್ದೇಶಕರು, 
ಮೈಸೂರು ವಿಭಾಗ, ಮೈಸೂರು ಇ ವರು ಎರಡು ಶಿಸ್ತು ಪ್ರಕರಣಗಳನ್ನು ಪತ್ಯೇಕವಾಗಿ ನಡೆಸಿ ನೌಕರರು ಕಠಿಣ ದಂಡನೆಗೆ 
ಅರ್ಹರಾಗಿರುತ್ತಾರೆಂದು ಅಭಿಪ್ರಾಯ ಪಟ್ಟು ಅ೦ತಹ ಅಧಿಕಾರ ಕರ್ನಾಟಕ ಸರ್ಕಾರಿ ಸೇವಾ(ವರ್ಗೀಕರಣ, ನಿಯಂತಣ ಮತ್ತು 
ಮೇಲ್ಮನವಿ) ನಿಯಮಗಳು 1957ರ ನಿಯಮ- 9(3) ಅಡಿಯಲ್ಲಿ ಅವರ ವ್ಯಾಪ್ತಿಗೆ ಬರುವುದಿಲ್ಲವಾದ್ದರಿಂದ ನಿಯಮ-11, 22(ಎ) 
ಮೇರೆಗೆ ವಿಚಾರಣಾ ದಾಖಲೆಗಠನ್ನು ಸಕ್ಷಮ ಶಿಸ್ತು ಪಾಧಿಕಾರಿಯಾದ ಈ ಕಛೇರಿಗೆ ಮುಂದಿನ ಪ್ರಕ್ರಿಯೆಗಾಗಿ ಉಲ್ಲೇಖದಲ್ಲನ 
ಪತ್ರ(1) ರಲ್ಲ ಸಲ್ಲಿಸಿರುತ್ತಾರೆ. 

ಅಲ್ಲದೆ ಈ ಹಿ೦ದೆ ತರೀಕೆರೆ ಭೂದಾಖಲೆಗಳ ಸಹಾಯಕ ನಿರ್ದೇಶಕರವರ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಶ್ರೀ ಗೋವಿಂದರಾಜು ರವರು ಎಸಗಿರುವ ಕರ್ತವ್ಯಲೋಪ ಹಾಗೂ ಅನಧಿಕೃತ ಗೈರು ಹಾಜರಿ ಬಗ್ಗೆ ಹಿ೦ದಿನ ಭೂದಾಖಲೆಗಳ 
ಉಪ ನಿರ್ದೇಶಕರು, ಹಾಸನರವರು ಪತ್ಯೇಕ ಶಿಸ್ತು ಕ್ರಮ ಪಾರಂಭಸಿ ಭೂಮಾಪನ ಇ ಲಾಖೆಯು ಕಂದಾಯ ಇ ಲಾಖೆಯೊಂದಿಗೆ 
ಕಾರ್ಯ ವಿಲೀನಗೊಂಡ ಕಾರಣ ದಂಡನೆ ವಿಧಿಸುವ ಅಧಿಕಾರ ದಿನಾ೦ಕ: 01.05.2005 ರಿಂದ ಅವರ ವ್ಯಾಪ್ತಿಗೆ ಬಾರದೆ ಇ ರುವ 
ಸಂದರ್ಭದಲ್ಲ ವಿಚಾರಣಾ ದಾಖಲೆಗಠನ್ನು ಈ ಕಛೇರಿಗೆ ಮುಂದಿನ ಪಕ್ರಿಯೆಗಾಗಿ ಉಲ್ಲೇಖ (8)ರ ಪತ್ರದಲ್ಲಿ ಸಲ್ಲಿಸಿರುತ್ತಾರೆ. 

ಈ ಮೇಲ್ಲಂಡ ಭೂದಾಖಲೆಗಳ ಜಂಟ ನಿರ್ದೇಶಕರು, ಮೈಸೂರು ಮತ್ತು ಭೂದಾಖಲೆಗಳ ಉಪ ನಿರ್ದೇಶಕರು, 
ಹಾಸನ ಇ ವರು ಸಲ್ಲಿಸಿರುವ 03 ವಿಚಾರಣಾ ಕಡತಗಳನ್ನು ಮತ್ತು ಅದರಲ್ಲಿ ಶ್ರೀಃ ಗೋವಿಂದರಾಜು, ದ್ವಿತೀಯ ದರ್ಜೆ 
ಭೂಮಾಪಕರ ವಿರುದ್ದ ನಡೆಸಲಾಗಿರುವ ಇ ಲಾಖಾ ವಿಚಾರಣೆಯ ದಾಖಲೆಗಳನ್ನು ಪರಿಶೀಅಸಿದಾಗ, 

(1) ಭೂದಾಖಲೆಗಳ ಜಂಟ ನಿರ್ದೇಶಕರು, ಮೈಸೂರು ರವರು ಪ್ರಾರಂಭಿಸಿರುವ ಪ್ರಕರಣದ ಸಂಖ್ಯೆ: 
ಸಿಬ್ಬಂದಿ.ಶಿಸ್ತು.ಅ.ಗೈ.ಹಾ.27/2002-03 ರಲ್ಲ ಶ್ರೀ ಗೋವಿಂದರಾಜುರವರ ವಿರುದ್ದ ಈ ಕೆಕಕಂಡ ಆರೋಪವನ್ನು ಮಾಡಲಾಗಿ 
ರುತದೆ. 


(ಈ 


೧೪೮೬ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ದೋಷಾರೋಪಣೆ - 1: 

ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ತರೀಕೆರೆ ಕಛೆರಿಯಲ್ಲಿ ಎರಡನೇ ದರ್ಜೆ ಭೂಮಾಪಕರಾಗಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಶ್ರೀ ಗೋವಿಂದರಾಜು ಆದ ನೀವು ದಿನಾಂಕ: 05.07.2002 ರಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದು ಸಕ್ಷಮ 
ಪ್ರಾಧಿಕಾರಿಯವರಿಂದ ರಜೆ ಮ೦ಜೂರಾತಿಯಸ್ನಾಗಅಂ, ಪೂರ್ವಾಸುಮತಿಯನ್ನಾಗಅ6 ಪಡೆದಿರುವುದಿಲ್ಲ. ಈ ರೀತಿಯಾಗಿ 
ಸರ್ಕಾರಿ ನೌಕರರಾದ ನೀವು ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಅ 1958ರ ನಿಯಮ 106-ಎ ಪಕಾರ ಶಿಸ್ತಿನ ಕ್ರಮಕ್ಕೆ ಒಳಗಾಗಿರುತ್ತೀರಿ. ಅಲ್ಲದೆ ಈ ನಿಮ್ಮ ಅನಧಿಕೃತ ಗೈರು 
ಹಾಜರಿಯು 04 ತಿ೦ಗಳು ಮೀರಿದ್ದು ಇ ದೇ ನಿಯಮಾವಳಯ , ನಿಯಮ-108ನ್ನು ಆಕರ್ಷಿಸುವುದರಿ೦ದ ಶಿಸ್ತು ಕಮ ಜರುಗಿ 
ಸಲು ನೀವೇ ಅವಕಾಶ ನೀಡಿ ಈ ಆರೋಪಕ್ಕೆ ಗುರಿಯಾಗಿರುತ್ತೀರಿ. 

ಈ ಆರೋಪದ ಬಗ್ಗೆ ಆಪಾದಿತ ನೌಕರರಿಗೆ ಆರೊಂಪಪಟ್ಟ ಜಾರಿ ಮಾಡಿದ ಸ೦ತರದಲ್ಲಿ ನಡೆದ ಮೊದಲನೇ 
ವಿಚಾರಣೆಯ ದಿನದಂದೇ ಆಪಾದಿತ ನೌಕರರು ಅವರ ಮೇಲೆ ಮಾಡಲಾಗಿರುವ ಆರೋಪವನ್ನು ಒಪ್ಪಿ ಸಹಿ ಮಾಡಿರುವುದು 
ಕಂಡು ಬರುತ್ತದೆ. ನಂತರ ವಿಚಾರಣಾ ವರದಿಯೊಂದಿಗೆ ಎರಡನೇ ಕಾರಣ ಕೇಆ ನೋಟೀಸನ್ನು ಆಪಾದಿತ ನೌಕರರಿಗೆ 
ದಿನಾಂಕ: 31.07.03 ರಂದು ಜಾರಿ ಮಾಡಲಾಗಿದ್ದು ಆಪಾದಿತರು ಯಾವುದೇ ಪ್ರತಿರಕ್ಷಣಾ ಹೇಆಕೆಯನ್ನು ಸಲ್ಲಸಿರುವುದಿಲ್ಲ. 
ಆದರೆ ಆರೋಪ ಪಟ್ಟಗೆ ಉತ್ತರವಾಗಿ ಸಲ್ಲಸಿರುವ ರಕ್ಷಣಾ ಹೇಆಕೆಯಲ್ಲ ಆರೋಪದ ಬಗ್ಗೆ ಆಪಾದಿತ ನೌಕರರಿಗೆ ಸಾಯಿ ಕಚ್ಚಿದ 
ಕಾರಣ ಚಿಕಿತ್ಸೆ ಪಡೆಯಬೇಕಾಗಿದ್ದರಿಂದ ಅನಿವಾರ್ಯ ಕಾರಣದಿಂದ ಕರ್ತವ್ಯಕ್ಕೆ ಹಾಜರಾಗಲು ಸಾಧ್ಯವಾಗಲಲ್ಲವೆಂದು ದಿನಾಂಕ: 
08.07.2002 ರಿಂದ 23.07.2002 ರವರೆಗೆ ಪ್ರಾಥಮಿಕ ಆರೋಗ್ಯ ಕೇಂದ, ಕಡಬ, ಗುಟ್ಟ ತಾಲ್ಲೂಕಿನಲ್ಲಿ ನಾಯಿ ಕಡಿತದ ಬಗ್ಗೆ 
ವೈದ್ಯಕೀಯ ಪಮಾಣ ಪತವನ್ನು ದಿನಾಂಕ: 23.07.2002 ರಂದು ವೈದ್ಯಕೀಯ ಪ ಪ್ರಮಾಣ ಪತ್ರದಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು 
ಅರ್ಹರಾಗಿದ್ದಾರೆ೦ದು ಪಮಾಣಿೀಕರಿಸಿದ್ದರೂ ಆಪಾದಿತ ನೌಕರರು ದಿನಾಂಕ: 23. 07. 2002 ರಂದು ಕರ್ತವ್ಯಕ್ಕೆ ಹಾಜರಾಗದೇ 
ನಂತರ ಜಾಂಡೀಸ್‌ ರೋಗಕ್ಕೆ ತುತ್ಪಾಗಿದ್ದೇಸೆಂದು ತಿಆಸಿ ದಿನಾಂಕ: 03.03.2003 ರಂದು ಕರ್ತವ್ಯಕ್ಕೆ ಹಾಜರಾಗಲು ಅನುಮತಿ 
ಕೋರಿರುವುದು ಕಂಡು ಬರುತ್ತದೆ. ಆ ಕಾರಣ ಪಕರಣದ ವಿಚಾರಣೆ ನಡೆಸಿದ ಭೂದಾಖಲೆಗಳ ಜಂಟ ನಿರ್ದೇಶಕರು, ಮೈಸೂರು 
ರವರು ಆಪಾದಿತ ನೌಕರರು ಸಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆದ ಬಗ್ಗೆ ಮನವಿಯನ್ನು ಸಲ್ಲಸದೆ ಕರ್ತವ್ಯಕ್ಕೆ ದಿನಾಂಕ: 
05.07.2002 ರಿಂದ ಅನಧಿಕೃತವಾಗಿ ಗೈರು ಹಾಜರಾಗಿರುವ ಆರೋಪ ಸಾಭೀತಾಗಿದೆ ಎಂದು ನಿರ್ಣಯಿಸಿರುತ್ತಾರೆ. 

ಭೂದಾಖಲೆಗಳ ಜಂಟ ನಿರ್ದೇಶಕರು, ಮೈಸೂರು ರವರು ಆಪಾದಿತ ನೌಕರರ ಮೇಲೆ ಮಾಡಲಾಗಿರುವ ಮತ್ತೊಂದು 
ಕಡತದಲ್ಲನ ಇ ಲಾಖಾ ವಿಚಾರಣೆಯಲ್ಲಿ ಆಪಾದಿತ ನೌಕರರು ಈ ಹಿಂದೆ ತಿಪಟೂರು ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಅನಧಿಕೃತ ಗೈರು ಹಾಜರಾಗಿರುವ ಬಗ್ಗೆ ಮತ್ತು ಅಳತೆ ಕೆಲಸಕ್ಕಾಗಿ ಪಡೆದ ಕಡತಗಳನ್ನು ಕೆಲಸ ನಿರ್ವಹಿಸದೇ ವರ್ಷಗಳ ಕಾಲ 
ಕಛೇರಿಗೆ ಹಿ೦ತಿರುಗಿಸದೆ ಇ ರುವ ಆರೋಪಕ್ಕೆ ಸಂಬಂಧಿಸಿದ್ದಾಗಿದ್ದು ಆಪಾದಿತ ನೌಕರರು ಭೂದಾಬಲೆಗಕ ಸಹಾಯಕ 
ನಿರ್ದೇಶಕರು, ತಿಪಟೂರು ವ್ಯಾಪ್ತಿಯಿಂದ ಭೂದಾಬಲೆಗಕ ಸಹಾಯಕ ನಿರ್ದೇಶಕರು, ತರೀಕೆರೆಗೆ ವರ್ಗವಾದ ಕಾರಣ 
ಭೂದಾಖಲೆಗಳ ಜಂಟ ನಿರ್ದೇಶಕರು, ಬೆ೦ಗಳೂರು ರವರಿಂದ ವ್ಯಾಪ್ತಿ ಮೀರಿದ ಕಾರಣಕ್ಕಾಗಿ ಭೂದಾಖಲೆಗಳ ಜಂಟ 
ನಿರ್ದೇಶಕರು, ಮೈಸೂರು ರವರಿಗೆ ದಾಖಲೆಗಳನ್ನು ಸ್ಟೀಕೃತಿಯಾದ ಸಂತರ ಈ ಪಕರಣದಲ್ಲನ ಶಿಸ್ತು ಕ್ರಮವು ಆಪಾದಿತ 
ನೌಕರರು. ಭೂದಾಖಲೆಗಳ ಜಂಟ ನಿರ್ದೇಶಕರು, ಮೈಸೂರು ರ ವರ ವ್ಯಾಪ್ತಿಯಲ್ಲಿ ಕರ್ತವ್ಯದಲ್ಲದ್ದುದರಿಂದ ಪ್ರಾರಂಭಿಸಿ 
ನಡೆಸಿರುತ್ತಾರೆ. ಆಪಾದಿತರ ಮೇಲೆ ಮಾಡಲಾಗಿರುವ ಆರೋಪಗಕು ಈ ಕೆಕಕಂಡಂತೆ ಇ ರುತ್ತದೆ. 
ದೋಷಾರೋಪಣೆ - 1: 

ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ತರೀಕೆರೆ ಕಛೇರಿಯ ಎರಡನೇ ದರ್ಜೆ ಭೂಮಾಪಕರಾಗಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಶ್ರೀಃ ಗೋವಿಂದರಾಜು ಆದ ನೀವು ಹಿ೦ದೆ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ತಿಪಟೂರು ಕಛೇರಿಯಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಕೆಕಕಂಡ ವಿಭಿನ್ನ ಅವಧಿಗಕಲ್ಲ ಕರ್ತವ್ಯಕ್ಕೆ ಗೈರುಹಾಜರಾಗಿರುತ್ತೀರಿ. 


(1) ದಿ: 12.10.98 ರಿಂದ 24.01.99 ರವರೆಗೆ 105 ದಿನಗಕು 
(2) ದಿ: 01.03.99 ರಿಂದ 27.05.99 ರವರೆಗೆ _ 88 ದಿನಗಳು 
(3) ದಿ: 06.12.99 ರಿಂದ 06.02.2000 ರವರೆಗೆ 62 ದಿನಗಳು 
(4) ದಿ: 27.03.2000 ರಿ೦ದ 29.10.2000 ರವರೆಗೆ 217 ದಿನಗಳು 


ಒಟ್ಟು 472 ದಿನಗಳು 
ಈ ಮೇಲ್ಮಾಣಿಸಿದ ಅವಧಿಯ ಬಗ್ಗೆ ಸಕ್ಷಮ ಪಾಧಿಕಾರಿಯವರಿಂದ ರಜೆಯ ಮಂ೦ಖಜೂರಾತಿಯನ್ನಾಗಅ6, 
ಪೂರ್ವಾನುಮತಿಯನ್ನಾಗಅ6 ಪಡೆದಿರುವುದಿಲ್ಲ. ಸರ್ಕಾರಿ ನೌಕರರಾದ ನೀವು ಈ ರೀತಿಯಾಗಿ ಕರ್ತವ್ಯಕ್ಕೆ ಅನಧಿಕೃತವಾಗಿ 
ಗೈರು ಹಾಜರಾಗುವುದು ನಿಯಮ ಬಾಹಿರವಾಗಿದ್ದು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳ 1958ರ ನಿಯಮ-106(ಎ)ಯ 
ಪಕಾರ ದುರ್ನಡತೆಯ ಅಪರಾಧವನ್ನೆಸಗಿರುತ್ತೀರಿ. ಅಲ್ಲದೆ ದಿನಾಂಕ: 27.03.2000 ದಿಂದ 29.10.2000ದ ವರೆಗಿನ ಗೈರು 
ಹಾಜರಿಯು 04 ತಿ೦ಗಳು ಮೀರಿರುವುದರಿ೦ದ ಇ ದೇ ಸಿಯಮಾವಳಯ ನಿಯಮ-108 ನ್ನು ಆಕರ್ಷಿಸುವುದು. ಆದುದರಿಂದ 
ಈ ನಿಮ್ಮ ದುರ್ನಡತೆಗಳ೦ದಾಗಿ ಶಿಸ್ತು ಕಮ ಜರುಗಿಸಲು ನೀವೇ ಅವಕಾಶ ಮಾಡಿ ಈ ಆರೋಪಕ್ಕೆ ಗುರಿಯಾಗಿರುತ್ತೀರಿ. 


ದೋಪಾರೋಪಣಿ - 2: 


ಶ್ರೀ ಗೋವಿಂದರಾಜು, ಎರಡನೇ ದರ್ಜೆ ಭೂಮಾಪಕರಾದ ನೀವು ಹಿಂದೆ ತುರುವೇಕೆರೆ ತಾಲ್ಲೂಕು ಭೂಮಾಪನ 
ಕಛೇರಿಯಲ್ಲ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ:- 





ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೮೭ 





(1) ಲಗತ್ತು ತ:ಖ್ರೆ (1) ರಲ್ಲನ ವಿವರದ೦ತೆ ಕಛೇರಿಯಿಂದ ಸೆಪ್ಟೆಂಬರ್‌ 99 ರಲ್ಲಿ ಪಡೆದ ಕಡತಗಶಠಲ್ಲ, ದಿನಚರಿ ಹಚ್ಚಿದ 
08 ಕಡತಗಳನ್ನು 15 ತಿ೦ಗಳ (1 ವರ್ಷ 3 ತಿ೦ಗಳು) ನ೦ತರ ಕಛೇರಿಗೆ ಹಂತಿರುಗಿಸಿರುತ್ತೀರಿ. 

(2) ಲಗತ್ತು ತ:ಖ್ತೆ (2) ರಲ್ಲನ ವಿವರದಂತೆ ಜುಲೈ 98 ಮತ್ತು ಸೆಪ್ಟಂಬರ್‌ 99ರಲ್ಲಿ ಪಡೆದ 02 ಕಡತಗಳನ್ನು ದಿನಚರಿಗೆ 
ಹಚ್ಚದೆ, ಕಛೇರಿಗೂ ಹಿಂದಿರುಗಿಸದೇ ನಿಮ್ಮ ಬಆಯೇ ಬಾಕಿ ಇ ಟ್ಹುಕೊಂಡಿರುತ್ತೀರಿ. 

(3) . ಲಗತ್ತು ತಃಖ್ತೆ (3) ರಲ್ಲನ ವಿವರದಂತೆ, ಜುಲೈ 98, ಸೆಪ್ಟೆ೦ಬರ್‌ 99, ಅಕ್ಟೋಬರ್‌ 99 ಮತ್ತು ಸವೆ೦ಬರ್‌ 99 ರಲ್ಲ 
ಪಡೆದ 21 ಕಡತಗಕನ್ನು ಯಾವುದೇ ಕೆಲಸ ನಿರ್ವಹಿಸದೆ 09 ತಿಂಗಳ೦ದ 02 ವರ್ಷ 05 ತಿಂಗಕ ವರೆಗೂ ನಿಮ 
ಬಳಯೆ9 ಬಾಕಿ ಇ ಟ್ಲುಕೊಂಡು ಅತೀ ವಿಠ೦ಬವಾಗಿ ಕಛೇರಿಗೆ ಹಿ೦ತಿರುಗಿಸಿರುತ್ತೀರಿ. 

(4) ಲಗತ್ತು ತ:ಖ್ತೆ (4) ರಂತೆ, 02 ಕಡತಗಳನ್ನು ಕಛೇರಿಯಿಂದ ವಿತರಣಾ ವಹಿಯಲ್ಲ ವಿತರಿಸಿಲ್ಲವಾದರೂ, ನೀವು 
ಅಕ್ಟೋಬರ್‌ 99ರ ಮಾಹೆಯಲ್ಲ ದಿನಚರಿ ಹಚ್ಚಿದ್ದು ಕಛೇರಿಗೆ ಹಿ೦ತಿರುಗಿಸಿರುವುದಿಲ್ಲ. ಆದುದರಿಂದ ಇ ದು ಸುಕ್ಕು 
ದಿನಚರಿ ಎಂದು ವ್ಯಕ್ತವಾಗುತ್ತದೆ. 

ಮೇಲ್ಲಂಡಂತೆ ನೀವು ದಿನಚರಿ ಹಚ್ಚಿದ ಕಡತಗಕನ್ನು ಪೂರ್ಣಗೊಳಸಿ ಸಕಾಲದಲ್ಲ ಕಛೇರಿಗೆ ಹಿ೦ತಿರುಗಿಸದೆ ಅತೀ 
ವಿಕಂಬವಾಗಿ ಹಿ೦ತಿರುಗಿಸಿರುತ್ತೀರಿ. ದಿನಚರಿ ಹಚ್ಚದೇ ಇ ರುವ ಕಡತಗಠಲ್ಲ ಯಾವುದೇ ಕೆಲಸಗಳನ್ನು ನಿರ್ವಹಿಸದೆ ಧೀರ್ಪಾಕಾಲ 
ನಿಮ್ಮ ಬಳಯೆ$ ಬಾಕಿ ಉಳಸಿಕೊ೦ಡು ಅತಿ$ ವಿಕಂಬವಾಗಿ ಕಛೇರಿಗೆ ಹಂತಿರುಗಿಸಿರುತ್ತೀರಿ. ದಿನಚರಿ ಹಚ್ಚದೇ ಇ ರುವ 02 
ಕಡತಗಳನ್ನು ಕಛೇರಿಗೆ ಹಿ೦ತಿರುಗಿಸಿರುವುದಿಲ್ಲ. 02 ಕಡತಗಶನ್ನು ಸುಕ್ಕು ದಿನಚರಿ ಹಚ್ಚಿರುತ್ತೀರಿ. ಈ ರೀತಿಯಾಗಿ ಸಾರ್ವಜನಿಕರ 
ಕಡತಗಳನ್ನು ದೀರ್ಫಾಕಾಲ ನಿಮ್ಮ ಬಳ ಬಾಕಿ ಇ ಟ್ಹುಕೊ೦ಡು ಕೆಲಸ ಕಾರ್ಯಗಳಗೆ ಅಡಚಣೆ ಉಂಟು ಮಾಡಿರುವುದು ಅಲ್ಲದೆ 
ಇ ಲಾಖಾ ಸುತ್ತೋಲೆ ಸೂಚನೆಗಳನ್ನು ಉಲ್ಲಂಘಿ ಸಿರುತ್ತೀರಿ. ಸರ್ಕಾರಿ ನೌಕರರಾದ ನೀವು ಈ ರೀತಿ ನೀವು ಕರ್ತವ್ಯದಲ್ಲಿ 
ನಿರ್ಲಕ್ಷತೆಯನ್ನು ತೋರಿ ಕರ್ನಾಟಕ ನಾಗರೀಕ ಸೇವಾ(ಸಡತೆ) ನಿಯಮಾವಳ - 1966 ರ ನಿಯಮ-3(1)(1) ಮತ್ತು (ನ್ನು 
ಉಲ್ಲಂಘಿ ಸಿ ಶಿಸ್ತು ಕ್ರಮ ಜರುಗಿಸಲು ನೀವೇ ಅವಕಾಶ ಮಾಡಿ ಈ ಆರೋಪಕ್ಕೆ ಗುರಿಯಾಗಿರುತ್ತೀರಿ. 

ದೋಪಾರೋಪಣಿಯನ್ನು ಆಪಾದಿತ ನೌಕರರು ದಿನಾಂಕ: 09.09.03 ರಂದು ಸ್ವಿಃಕರಿಸಿರುತ್ತಾರೆ. ಆರೋಪದ ಬಗ್ಗೆ 
ಯಾವುದೇ ರಕ್ಷಣೆ ಹೇಆಕೆಯನ್ನು ಸಲ್ಲಸದೇ ಇ ದ್ದುದರಿ೦ದ ಶಿಸ್ತು ಪ್ರಾಧಿಕಾರವಾದ ಭೂದಾಖಲೆಗಳ ಜಂಟ ನಿರ್ದೇಶಕರು, 
ಮೈಸೂರು ರವರೇ ವಿಚಾರಣೆಗೆ ಗೊತ್ತುಪಡಿಸಿದ ದಿನಾಂಕದಿಂದ 24.11.03 ರಂದು ಆಪಾದಿತರು ಹಾಜರಾಗಿ ಅವರ ಮೇಲೆ 
ಮಾಡಲಾಗಿರುವ ಆರೋಪಗಕನ್ನು ಒಪ್ಪಿಕೊಂಡು ಈ ಬಗ್ಗೆ ಯಾವುದೇ ವಾದವನ್ನು ಮಂಡಿಸಲು ಅಪೇಕ್ಷಿಸುವುದಿಲ್ಲ ಎಂದು 
ಮೌಣಕ ಹೇಳಕೆಯಲ್ಲಿ ತಿಆಸಿರುವುದು ದಾಖಲೆಗಳ೦ದ ಕ೦ಡು ಬರುತ್ತದೆ. ಈ ಬಗ್ಗೆ. ಭೂದಾಖಲೆಗಳ ಜಂಟ ನಿರ್ದೇಶಕರು, 
ಮೈಸೂರು ರವರು ವಿಚಾರಣಾ ಪ್ರತಿಯೊಂದಿಗೆ ಎರಡನೇ ಕಾರಣ ಕೇಆ ನೋಟೀಸನ್ನು ಕಳುಹಿಸಿದ್ದು ಅದನ್ನು ಆಪಾದಿತ ನೌಕರರು 
ದಿನಾಂಕ: 12.02.2004 ರಂದು ಸ್ವೀಕರಿಸಿ ಯಾವುದೇ ರಕ್ಷಣಾ ಹೇಆಕೆಯನ್ನು ಸಲ್ಲಸಿಲ್ಲದಿರುವುದು ದಾಖಲೆಗಳ೦ದ ಕಂಡು 
ಬರುತ್ತದೆ. 

ಈ ಪ್ರಕರಣದಲ್ಲಿ ಆಪಾದಿತರ ವಿರುದ್ದ ಮಾಡಲಾಗಿರುವ ಆರೋಪದಂತೆ ಆಪಾದಿತ ನೌಕರರು ಭೂದಾಖಲೆಗಳ 
ಸಹಾಯಕ ನಿರ್ದೇಶಕರು, ತಿಪಟೂರು ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಸಕ್ಷಮ ಪಾಧಿಕಾರದಿಂದ ರಜೆ 
ಮಂಜೂರಾತಿಯನ್ನು ಪಡೆಯದೇ, ಪೂರ್ವಾನುಮತಿ ಪಡೆಯದೆ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುವುದು ಹಾಗೂ 
ಗೈರು ಹಾಜರಿ ಅವಧಿ ವಿವಿಧ ಅವಧಿಗೆ ಸಂಬಂಧಿಸಿದ್ದು ಒಂದು ಅವಧಿಯಲ್ಲಿ 216 ದಿನಗಳಗೆ ಮೇಲ್ಪಟ್ಟು ಇ ಸನ್ನೊಂ೦ದು 
ಅವಧಿಯಲ್ಲಿ 105 ದಿನಗಳಗೆ ಮೇೋಲ್ಪಟ್ಟು ಒಟ್ಟಾರೆ 476 ದಿನಗಳಗೂ ಮೇಲ್ದಟ್ಟು ಗೈರು ಹಾಜರಾಗಿರುವುದು ಕಂಡು ಬರುತ್ತದೆ. 
ಇ ದೇ ಪ್ರಕರಣದಲ್ಲಿ ಎರಡನೇ ಆರೋಪದಲ್ಲಿ ಮಾಡಿರುವ ಆರೋಪದಂತೆ ಆಪಾದಿತ ನೌಕರರು 08 ಕಡತಗಳನ್ನು ದಿನಚರಿ ಹಚ್ಚಿ 
ಒಂದು ವರ್ಷದ ನಂತರ ಕಛೇರಿಗೆ ಹಂತಿರುಗಿಸಿರುತ್ತಾರೆ. 02 ಕಡತಗಶನ್ನು ದಿನಚರಿಗೆ ಹಚ್ಚದೆ ಕಛೇರಿಗೆ ಹಿ೦ತಿರುಗಿಸದೆ 1998- 
99 ಸೇ ಸಾಲಅನಲ್ಲ ಪಡೆದ ಕಡತಗಳಾಗಿರುತ್ತವೆ. 1998-99 ನೇ ಸಾಅನಲ್ಲಿ 21 ಕಡತಗಳನ್ನು ಯಾವುದೇ ಕೆಲಸ ನಿರ್ವಹಿಸದೆ 09 
ತಿ೦ಂಗಳ೦ದ 02 ವರ್ಷಗಳಗೂ ಮೇಲ್ಲಟ್ಟು ಅವರ ಬಜಯೇ ಇ ಟ್ಹುಕೊ೦ಡು ಕಛೇರಿಗೆ ಹಿ೦ತಿರುಗಿಸಿರುತ್ತಾರೆ. ಆ ಕಾರಣ ಅವರು 
ಸರ್ಕಾರಿ ಕೆಲಸದಲ್ಲ ನಿರ್ಲಕ್ಷತೆ ತೋರಿರುವುದಲ್ಲದೆ ಸಾರ್ವಜನಿಕರಿಗೆ ಸಂಬಂಧಿಸಿದ ಕಡತವನ್ನು ಕಛೇರಿಗೆ ಹಿ೦ದಿರುಗಿಸದೇ, 
ಕೆಲಸ ನಿರ್ವಹಿಸದೇ ಸಾರ್ವಜನಿಕರಿಗೆ ಅಡಚಣೆಯಾಗಲು ಕಾರಣರಾಗಿ ಇ ಲಾಖೆ  ಸುತ್ತೋಲೆಯಲ್ಲನ ಸೂಚನೆಗಳನ್ನು 
ಕಡೆಗಣಿಸಿರುತ್ತಾರೆ. ಆ ಕಾರಣ ವಿಚಾರಣೆ ನಡೆಸಿದ ಶಿಸ್ತು ಪ್ರಾಧಿಕಾರಿ ಭೂದಾಖಲೆಗಳ ಜಂಟ ನಿರ್ದೇಶಕರು, ಮೈಸೂರು ರವರು 
ಆಪಾದಿತ ನೌಕರರು ಕರ್ತವ್ಯದಲ್ಲಿ ಆಸಕ್ತಿ ಹೊಂದಿಲ್ಲವೆಂದು ಸರ್ಕಾರಿ ಕೆಲಸಕ್ಕೆ ಅನಧಿಕೃತ ಗೈರು ಹಾಜರಾಗಿರುವ ಹಿನ್ನೆಲೆಯಲ್ಲಿ 
ಕಠಿಣ ದಂಡನೆಗೆ ಅರ್ಹರಿರುವುರೆಂದು ಅಭಿಪಾಯ ಪಟ್ಟರುತ್ತಾರೆ. 

ಭೂದಾಖಲೆಗಳ ಉಪ ನಿರ್ದೇಶಕರು, ಹಾಸನ ವ್ಯಾಪ್ತಿಯಲ್ಲಿನ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ತರೀಕೆರೆ 
ಕಛೇರಿಯಲ್ಲಿ ಆಪಾದಿತ ನೌಕರರು ಕರ್ತವ್ಯದಲ್ಲದ್ದಾಗ ಅವರ ವಿರುದ್ಧ ಭೂದಾಖಲೆಗಳ ಉಪ ನಿರ್ದೇಶಕರು, ಹಾಸನ ರವರು 
ಶಿಸ್ತು ಕ್ರಮ ಪಾರಂಭಸಿರುತ್ತಾರೆ. ಅದರಂತೆ ಆಪಾದಿತ ನೌಕರರನ್ನು ಭೂದಾಖಲೆಗಳ ಸಹಾಯಕ ನಿರ್ದೇಶಕರು. 
ಚಿಕ್ಕಮಗಳೂರು ಕಛೇರಿಗೆ ಕರ್ತವ್ಯ ನಿರ್ವಹಿಸಲು ನಿಯೋಜಿಸಿದ ಸಂದರ್ಭದಲ್ಲ ಸರ್ಕಾರಿ ಕೆಲಸಕ್ಕೆ ಅನಧಿಕೃತವಾಗಿ 
ಗೈರುಹಾಜರಾಗಿರುತ್ತಾರೆ. ಆಪಾದಿತರ ಮೇಲೆ ಮಾಡಲಾದ ಆರೋಪಗಕು ಈ ಕೆಕಕಂಡಂತೆ ಇ ದೆ;- 
ದೋಷಾರೋಪಣೆ - 1: 

ಶ್ರೀ ಗೋವಿಂದರಾಜು, ದ್ವಿತೀಯ ದರ್ಜೆ ಭೂಮಾಪಕರು ಆದ ನೀವು ಈ ಹಿಂದೆ ದಿನಾಂಕ: 02.12.2003 ರಿಂದ 
12.04.2004ರ ಅವಧಿಯಲ್ಲಿ ನಿಮ್ಮನ್ನು ನಿಯೋಜಿಸಿದ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಚಿಕ್ಕಮಗಳೂರು 
ಕಛೇರಿಯಲ್ಲ ಕರ್ತವ್ಯ ನಿರ್ವಹಿಸದೆ ಅನಧಿಕೃತ ಗೈರು ಹಾಜರಾಗಿ ತೀವತರವಾದ ಕರ್ತವ್ಯ ಲೋಪವನ್ನೆಸಗುವ ಮೂಲಕ 


ತ್ರಿ 


೧೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಕರ್ನಾಟಕ ನಾಗರೀಕ ಸೇವೆ(ನಡತೆ) ನಿಯಮಗಳು-1966ರ ನಿಯಮ-1 ರಿಂದ 3 ಅನ್ನು ಉಲ್ಲಂಘಿ ಸಿ ಶಿಸ್ತು 
ಮಾಡಿಕೊಟ್ಬರುತ್ತಿೀರಿ. ಆದ್ದರಿಂದ ಈ ಆರೋಪ. 

ಭೂದಾಖಲೆಗಳ ಉಪ ನಿರ್ದೇಶಕರು, ಹಾಸನ ಇ ವರು ಹೊರಡಿಸಿರುವ ದಿನಾಂಕ: 25.10.2004ರಂದು ಆರೋಪ 
ಪಟ್ಟಯನ್ನು ದಿನಾಂಕ: 28.10.2004 ರಂದು ಸ್ವೀಕರಿಸಿರುತ್ತಾರೆ. ಇ ದಕ್ಕೆ ಉತ್ತರವಾಗಿ ಸಲ್ಲಿಸಿರುವ ರಕ್ಷಣಾ ಹೇಆಕೆಯಲ್ಲ ಇ ನ್ನು 
ಮುಂದೆ ಯಾವುದೇ ತಪ್ಪನ್ನು ಮಾಡುವುದಿಲ್ಲವೆಂದು, ಕ್ಷಮಿಸಬೇಕೆಂದು, ಗೈರು ಹಾಜರಿ ಅವಧಿಗೆ ರಜೆ ಮಂಜೂರಿ ಮಾಡಿಸಿ 
ಕೊಡಬೇಕೆಂದು ಕೋರಿರುತ್ತಾರೆ. ಈ ಬಗ್ಗೆ ವಿಚಾರಣೆ ನಡೆಸಿದ ಭೂದಾಖಲೆಗಳ ಉಪ ನಿರ್ದೇಶಕರು, ಹಾಸನ ರವರು ಆಪಾದಿತರ 
ಮೇಲೆ ಮಾಡಲಾಗಿರುವ ಆರೋಪವಾದ ದಿನಾ೦ಕ: 02.12.2003 ರಿಂದ 12.04.2004 ರವರೆಗಿನ ಅನಧಿಕೃತ ಗೈರು ಹಾಜರಿ 
ಸಾಕ್ನಾ (ಧಾರಗಳ೦ದ ಸಾಭೀತಾಗಿದೆ ಎಂದು ತಿಳಿಸಿ ವಿಚಾರಣಾ ವರದಿಯ ಪ್ರತಿಯೊಂದಿಗೆ ಆರೋಪಿತ ನೌಕರರಿಗೆ ದಿನಾಂಕ: 
23.04.2005 ರಂದು ಜಾರಿ ಮಾಡಿರುತ್ತಾರೆ. . ಈ ನೋಟಿಗೆ ಆರೋಪಿತ `ನೌಕರರು ಯಾವುದೇ ಪತಿರಕ್ಷಣಾ ಹೆಃಳಕೆಯನ್ನು 
ಸಲ್ಲಿಸದಿರುವ ಅಂಶ ದಾಖಲೆಗಳ೦ದ ಕಂಡು ಬರುತ್ತದೆ. ಈ ಮೇಲೆ ಪಸ್ತಾಪಿಸಿರುವಂತೆ 03 ಪ್ರಕರಣಗಳು ಆಪಾದಿತ ನೌಕರರಿಗೆ 
ಸಾಕಷ್ಟು ಕಾಲಾವಕಾಶವನ್ನು ಪತಿರಕ್ಷಣೆ ಬಗ್ಗೆ ಅವಕಾಶ ಮಾಡಿಕೊಟ್ಟದ್ದರೂ, ಆಪಾಧಿತ ನೌಕರರು ವಿಚಾರಣಾ ವರದಿಯೊಂದಿಗೆ 
ಕಕುಹಿಸಲಾಗಿರುವ ಎರಡನೇ ಕಾರಣ ಕೇಳ ನೋಟಿಗೆ ಯಾವುದೇ ಪತಿರಕ್ಷಣಾ ಹೇಆಕೆ ಸಲ್ಲಸಿರುವುದಿಲ್ಲ ಹಾಗೂ ಮೇಲ್ಕಂಡಂತೆ 
ವಿಚಾರಣಿ ಸಮಯದಲ್ಲಿ ಅವರ ಮೇಲೆ ಮಾಡಲಾಗಿರುವ ಆರೋಪ ಗಳನ್ನು ಪ್ರಥಮ ಮೌಣಕ ವಿಚಾರಣೆ ಸಂದರ್ಭದಲ್ಲ 
ಒಪ್ಪಿಕೊಂಡಿರುವ ಅಂಶ ಹಾಗೂ ಮೂರಸೇ ಪಕರಣದಲ್ಲ ಆರೋಪ ಸಾಭೀತಾಗಿರುವ ಅಂಶ ಇ ವುಗಕನ್ನೆಲ್ಲ ಪರಿಶಿಂಅಸಿದಾಗ 
ಆಪಾದಿತ ಸೌಕರರಿಗೆ ಸರ್ಕಾರಿ ಕೆಲಸದಲ್ಲಿ ಶದ್ದೆ, ಕರ್ತವ್ಯ ನಿಷ್ಠೆ ಇ ಲ್ಲದಿರುವುದು ಕಂಡು ಬರುತ್ತದೆ. ಆರೋಪಿತ ನೌಕರರು ಈ 
ಇ ಲಾಖೆಯಲ್ಲ ಸರ್ಕಾರಿ ಸೇವೆಗೆ ದಿನಾ೦ಕ: 28.12.1994 ರಂದು ಸೇರಿದ್ದು 02 ವರ್ಷಗಳ ಖಾಯಂ ಪೂರ್ವಾವಧಿ ಒಳಗಡೆ 
ಹುದ್ದೆಗೆ ನಿಗಧಿಪಡಿಸಿರುವ ಇ ಲಾಖಾ ಪರೀಕ್ಷೆಗಕ್ಲ ಪೂರ್ಣವಾಗಿ ಅನೇಕ ಅವಕಾಶಗಕನ್ನು ಕೊಟ್ಟರೂ ಸಹ ಉತ್ತೀರ್ಣರಾಗಿ 
ರುವುದಿಲ್ಲ. ಈ ನಿಟ್ಟನಲ್ಲಯು ಅವಲೋಕಿಸಿದಾಗ ಆರೋಪಿತ ನೌಕರರಿಗೆ ಶ್ರದ್ದೆಯಿಲ್ಲದಿರುವುದು ಕಂಡು ಬರುತ್ತದೆ. ಈ ಎಲ್ಲಾ 
ಅಂಶಗಳನ್ನು ಮೆ€ಅಸ 03 ಪ್ರಕರಣಗಳಗೆ ಸಂಬಂಧಿಸಿದಂತೆ ವಿಚಾರಣಾ ದಾಬಲೆಗಕನ್ನು ಪರಿಶೀಲಅಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 


ಮಕ್ಕೆ ಅನುವು 


Ke) 


ಆದೇಶ ಸಂಖ್ಯೆ :ಸಿಬ್ಲಂದಿ.ಶಿಸ್ತು.ಅಗೈಹಾ.16/2005-06, ದಿನಾ೦ಕ: 24ನೇ ಮಾರ್ಚ್‌ 2006. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸಂದರ್ಭದಡಿಯಲ್ಲ ಶ್ರಿ ಗೋವಿಂದರಾಜು, ಎರಡನೇ ದರ್ಜೆ ಭೂಮಾಪಕರವರು ಈ 
ಹಿಂದೆ ಭೂದಾಖಲೆಗಳ ಜಂಟ ನಿರ್ದೇಶಕರು, ಮೈಸೂರು ವಿಭಾಗ, ಮೈಸೂರು ರವರ ವ್ಯಾಪ್ತಿಯಲ್ಲಿ ಕರ್ತವ್ಯದಲ್ಲದ್ದಾಗ ಹಾಗೂ 
ಭೂದಾಖಲೆಗಳ ಉಪ ನಿರ್ದೆಶಕರು, ಹಾಸನ ರವರ ವ್ಯಾಪ್ತಿಯಲ್ಲಿ ಕರ್ತವ್ಯದಲ್ಲದ್ದಾಗ ಸರ್ಕಾರಿ ಕೆಲಸಕ್ಕೆ ಅನಧಿಕೃತ ಗೈರು 
ಹಾಜರಾಗಿರುವ ಬಗ್ಗೆ ಸರ್ಕಾರಿ ಕಡತಗಳನ್ನು ಅಳತೆ ಕೆಲಸ ನಿರ್ವಹಿಸದೆ, ಕಛೇರಿಗೆ ಹಿ೦ತಿರುಗಿಸದೆ ಬಹಕ ಕಾಲದವರೆಗೆ 
ಇ ಟ್ಹುಕೊ೦ಡಿರುವ ಬಗ್ಗೆ ವಿಚಾರಣೆ ಸಂದರ್ಭದಲ್ಲ ಕಂಡು ಬಂದ ಸಾಕ್ಷಿ ದಾಖಲೆ ಹಾಗೂ ಆಪಾಧಿತ ನೌಕರರೇ ಅವರ ಮೇಲೆ 
ಮಾಡಲಾಗಿರುವ ಆತೋ ಗಳನ್ನು ಭೂದಾಖಲೆಗಳ ಜಂಟ ನಿರ್ದೆಶಕರು, ಮೈಸೂರು ರವರು ಪ್ರಾರಂಭಿಸಿ ನಡೆಸಿದ 02 
ಪಕರಣಗಕಲ್ಲ(ಪಸ್ತಾವನೆಯಲ್ಲ ವಿವರಿಸಿರುವಂತೆ) ಪಥಮ ಮೌಣಕ ವಿಚಾರಣೆ ದಿನದಂದೇ ಆರೋಪಗಳನ್ನು ಒಪ್ಪಿರುತ್ತಾರೆ. 
ಮೂರನೇ ಪ ಪ್ರಕರಣದಲ್ಲ ಭೂದಾಖಲೆ ಗಳ ಉಪ `ಸಿರ್ದೆಶಕರು, ಹಾಸನ ರವರಿಗೆ ಸಲ್ಲಿಸಿರುವ ರಕ್ಷಣಾ ಹೇಆಕೆಯಲ್ಲ ಅವರ 
ಮೇಲಅನ ಆರೋಪದ ಬಗ್ಗೆ ಕ್ಷಮಿಸಬೇಕೆಂದು ತಿ೪ಸಿದ್ದಾಗ್ಯೂ ನಂತರದ ಆರೋಪದ ಬಗ್ಗೆ ನಡೆದ ವಿಚಾರಣೆಯಲ್ಲಿ ಕಂಡು 
ಬಂದಿರುವ ಸಾಕ್ಷಿ ದಾಖಲೆಗಳ೦ದ ಆಪಾಧಿತರ ವಿರುದ್ದ ಮಾಡಲಾಗಿರುವ ದಿನಾ೦ಕ: 02.12.2003 ರಿಂದ 12.04.2004 
ರವರೆಗಿನ ಅನಧಿಕೃತ ಗೈರು ಹಾಜರಿಯು ಸಾಭೀತಾಗಿರುತ್ತದೆ. 


ಭೂದಾಬಲೆಗಕ ಜಂಟ ನಿರ್ದೇಶಕರು, ಮೈಸೂರು ರವರು ನಡೆಸಿದ ಮೇಲ್ಕ೦ಡ ಪ್ರಸ್ತಾವನೆಯಲ್ಲ ವಿವರಿಸಿರುವ 02 
ಪಕರಣಗಳಕಲ್ಲ ಆಪಾಧಿತ ನೌಕರರು 





(1) ದಿನಾ೦ಕ: 12.10.1998 ರಿಂದ 24.01.1999 ರವರೆಗೆ ಒಟ್ಟು 105 ದಿನಗಳು 
(2) ದಿನಾ೦ಕ: 01.03.1999 ರಿಂದ 27.05.1999 ರವರೆಗೆ ಒಟ್ಟು 88 ದಿನಗಕು 
(3) ದಿನಾ೦ಕ: 06.12.1999 ರಿಂದ 06.02.2000 ರವರೆಗೆ ಒಟ್ಟು 62 ದಿನಗಳು 
(4) ದಿನಾ೦ಕ: 27.03.2000 ರಿಂದ 29.10.2000 ರವರೆಗೆ ಒಟ್ಟು 217 ದಿನಗಕು 


ಒಟ್ಟು 472 ದಿನಗಕು 

ಮೇಲ್ಲಂಡ ವಿಭನ್ನ ಅವಧಿಯಲ್ಲಿ ಅನಧಿಕೃತ ಗೈರು ಹಾಜರಾಗಿರುವ ಆರೋಪ, ಆರೋಪಿತರು ಒಪ್ಪಿಕೊಂಡಿರುವಂತೆ 
ಸಾಭೀತಾಗಿರುತ್ತದೆ. ಆಪಾಧಿತ ನೌಕರರು ದಿನಚರಿ ಹಚ್ಚಿದ ಮತ್ತು ದಿನಚರಿ ಹಚ್ಚದೇ ಯಾವುದೇ ಕೆಲಸ ನಿರ್ವಹಿಸದೇ ಸುಮಾರು 
09 ತಿಂಗಳ೦ದ 02 ವರ್ಷಗಳವರೆಗೆ ಕಡತಗಳನ್ನು ಕಛೇರಿಗೆ ಹಿಂತಿರುಗಿಸದೇ ಇ ಟ್ಲುಕೊಂಡಿರುವ ಆರೋಪವನ್ನು ಸಹ 
ಆರೋಪಿತ ನೌಕರರು ಒಪ್ಪಿಕೊ೦ಡಿರುವ೦ತೆ ಆರೋಪ ಸಾಭೀತಾಗಿರುತ್ತದೆ. 

ಪಸ್ತಾವನೆಯಲ್ಲ ವಿವರಿಸಿರುವ ಮತ್ತೊಂದು ಪಕರಣದಲ್ಲಿ 05.02.2002 ರಿಂದ 28.03.2003 ವರೆವಿಗೆ ಅನಧಿಕೃತ 
ಗೈರು ಹಾಜರಾಗಿರುವುದು ಸಹ ಆರೋಪಿತರು ಒಪ್ಪಿಕೊ೦ಡಿರುವಂತೆ ಸಾಭೀತಾಗಿರುತ್ತದೆ. ಈ 03 ಪ್ರಕರಣಗಳಗೂ ಎರಡನ 
ಕಾರಣ ಕೇಆ ಸೋಟೀೋಸಿಸೊಂದಿಗೆ ಕಳುಹಿಸಿರುವ ವಿಚಾರಣಾ ವರದಿಯಲ್ಲಿನ ಅ೦ಶಗಳಗೆ ನೋಟೀಸುಗಳನ್ನು ಆರೋಪಿತ 
ನೌಕರರು ಪಸ್ತಾವನೆಯಲ್ಲಿ ವಿವರಿಸಿರುವಂತೆ ಸ್ಥಿೀಕರಿಸಿದ್ದರೂ ಯಾವುದೇ ಪ್ರತಿರಕ್ಷಣಾ ವಾದವನ್ನು ಸಲ್ಲಸದೆ ಇ ರುವುದು ಕಂಡು 
ಬಂದಿದ್ದು ಅದರಿಂದ ಆಪಾಧಿತ ನೌಕರರು ಅವರಿಗೆ ಕರ್ನಾಟಕ ಸರ್ಕಾರಿ ಸೇವಾ(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಕು-57 ರ ನಿಯಮ-11 ರಡಿಯಲ್ಲಿ ಹಾಗೂ ಸಂವಿಧಾನ ಅನುಚ್ಚೇಧ-311(2) ರಂತೆ ಒದಗಿಸಿರುವ ಸಾಮಾನ್ಯ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೮೯ 





ಅವಕಾಶವನ್ನು ಅವರು ಉಪಯೋಗಿಸಿಕೊಂಡು ಅವರ ಮೇಅನ ಆರೋಪದ ಬಗ್ಗೆ ಪತಿರಕ್ಷಣಾ ವಾದವನ್ನು ಮಂಡಿಸಲು 
ಯಾವುದೇ ಆಸಕ್ತಿಯನ್ನು ತೋರಿಲ್ಲದೆ ಇ ರುವುದು ವಿಚಾರಣಾ ದಾಖಲೆಗಳ೦ದ ಕಂಡು ಬರುತ್ತದೆ. 

ಈ ಎಲ್ಲಾ ಅಂಶದ ಅಡಿಯಲ್ಲ ಶ್ರೀ ಗೋವಿಂದರಾಜು, ದ್ವಿತೀಯ ದರ್ಜೆ ಭೂಮಾಪಕರವರು 1994 ರಲ್ಲ ಈ 
ಇ ಲಾಖೆಯಲ್ಲ ಸರ್ಕಾರಿ ಕೆಲಸಕ್ಕೆ ಸೇರಿದ್ದರೂ ಅವರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಮೇಲ್ಲಂಡಂತೆ ಆಸಕ್ತಿ ತೋರದೆ ಸರ್ಕಾರಿ 
ಕೆಲಸಕ್ಕೆ ಅನಧಿಕೃತ ಗೈರು ಹಾಜರಾಗಿ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳು- 1958 ರ ನಿಯಮ-106(ಎ) ಮತ್ತು 108 
ಅನ್ನು ಉಲ್ಲಂಘಿ ಸಿರುವುದು ಕ೦ಡು ಬರುತ್ತದೆ. ಈ ಎಲ್ಲಾ ಸಂದರ್ಭವನ್ನು ಪರಿಗಣಿಸಿ ಆಪಾಧಿತ ನೌಕರರ ವಿರುದ್ದ ಕರ್ನಾಟಕ 
ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತಣ ಮತ್ತು ಮೇಲ್ಮನವಿ) ನಿಯಮಗಳು-1957 ರ ನಿಯಮ-8(೪i) ರಲ್ಲ ಸೇವೆಯಿಂದ 
ತೆಗೆದುಹಾಕುವ ದಂಡನೆಯನ್ನು ವಿಧಿಸುವುದು ಸೂಕ್ತವೆಂದು ಅಭಿಪಾಯ ಪಡುತ್ತೇನೆ. ಅದರಂತೆ ಕರ್ನಾಟಕ ಸರ್ಕಾರಿ ಸೇವಾ 
(ವರ್ಗೀಕರಣ, ನಿಯಂತಣ ಮತ್ತು ಮೇಲ್ಮನವಿ) ನಿಯಮಗಳು- 1957ರ ನಿಯಮ-9(3) ಹಾಗೂ ನಿಯಮ-8(%1) ರ ಅಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ. ಜಿ.ವಿ. ರಾಮಚಂದ, ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳು, ಬೆ೦ಗಳೂರು ಆದ ಸಾನು ಶ್ರೀ ಗೋವಿಂದರಾಜು, ದ್ವಿತೀಯ ದರ್ಜೆ ಭೂಮಾಪಕರು, ತಹಶೀಲ್ದಾರ್‌ ಕಛೇರಿ, 
ಕಡೂರು ಇ ವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ತೆಗೆದು ಹಾಕುವ ದಂಡನೆಯನ್ನು ವಧಿಸಿದ್ದೇನೆ. 

ಆಯುಕ್ತರು, 
ಪಿ.ಆರ್‌. 701 ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳು, ಬೆ೦ಗಳೂರು. 
ಸಹಕಾರ ಸಂಘಗಳ ಉಪ-ನಿಬಂಧಕರು, ಶಿವಮೊಗ್ಗ ಜಲ್ಲೆ, ಶಿವಮೊಗ್ಗ ರವರ ಕಾರ್ಯಾಲಯ 


ನಂ. ಡಿಆರ್‌ಎಸ್‌ / ಸಮಾಪನೆ / ಡಿಎಲ್‌ಎಸ್‌ / 333 / 2೦೦೮-೦೮ / 84, ದಿನಾಂಕ: ೭೨ನೇ ಮಾರ್ಚ್‌ 2೦೦೮6 
ವಿಷಯ : ಸಮಾಪನಾ ಆದೇಶಿತ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ನಾಲೂರು, ತೀರ್ಥಹಳ್ಳಿ 
ತಾ: ಇದರ ನೊಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ : 1) ಈ ಕಛೇರಿಯ ಆದೇಶ ನಂ. ಡಿಆರ್‌ಎಸ್‌ / ಸಮಾಪನೆ / ಡಿಎಲ್‌ಎಸ್‌ / 33 / 
2004-05 ದಿನಾಂಕ: 27-10-2004. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ, ರವರ ಪತ್ರ ನಂ: ಎಆರ್‌ 24/ 
ಸಮಾಪನೆ / 07 / 2005-06 ದಿನಾಂಕ: 23-12-2005. 
ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ನಾಲೂರು, ತೀರ್ಥಹಳ್ಳಿ ತಾ: ಈ ಸಂಘವ್ರ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರ ಕಾರ್ಯಾಲಯದ ನೊಂದಣಿ ನಂ. ಸಸಂಸನಿ-24 / ನೊಂದಣಿ / 
17310 / 1990-91 ದಿನಾಂಕ: 24-07-1990 ರಲ್ಲಿ ನೊಂದಣಿಯಾಗಿದ್ದು, ಈ ಸಂಘದ ಕಾರ್ಯವ್ಯಾಪ್ತಿಯು 
ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯಾಗಿರುತ್ತದೆ. ಈ ಸಂಘವು ತನ್ನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ದರಿಂದ 
ಉಲ್ಲೇಖ (1)ರ ಈ ಕಛೇರಿಯ ಆದೇಶದಲ್ಲಿ ಸಮಾಪನೆಗೆ ಆದೇಶಿಸಿದ್ದು, ಸಹಕಾರ ಅಭಿವೃದ್ಧಿ ಅಧಿಕಾರಿ, 
ತೀರ್ಥಹಳ್ಳಿ, ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿದೆ. ಸಮಾಪನಾಧಿಕಾರಿಯವರು ಜಟ 03-11- 
2004 ರಂದು ಪ್ರಭಾರ ವಹಿಸಿಕೊಂಡು ಸಂಘದ ಆಸ್ತಿ ಜವಾಬ್ದಾರಿಯನ್ನು ಶೂನ್ಯಗೊಳಿಸಿರುತ್ತಾರೆ. ಈ ಸಂಘದಲ್ಲಿ 
ಸರ್ಕಾರದ ಸಾಲ, ಸರ್ಕಾರದ ಷೇರು ಮತ್ತು ಸ್ಥಿರಾಸ್ತಿ ಏನು ಇರುವುದಿಲ್ಲವೆಂದು, ವರದಿ ಮಾಡಿರುತ್ತಾರೆ. ದಿನಾಂಕ: 
12-12-2005 ರಂದು ಅಂತಿಮ ಸಭೆ ನಡೆಸಿರುತ್ತಾರೆ. ಈ ಸಂಘದ ಸಮಾಪನಾಧಿಕಾರಿಯವರು ಸಭೆ ನಡೆಸಿ 
ನೋಂದಣಿ ರದ್ಧತಿಗೆ ತೀರ್ಮಾನಿಸಿ ಸದಸ್ಯರಿಗೆ ಷೇರು ಹಣ ಪೂರ್ಣ ಹಂಚಿಕೆ ಮಾಡಿರುವುದರಿಂದ ಸದಸ್ಯತ್ವ 
ಶೂನ್ಯಗೊಂಡಿರುತ್ತದೆ ಆಸ್ತಿ ಜವಾಬ್ದಾರಿ ಶೂನ್ಯಗೊಳಿಸಿರುತ್ತಾರೆ. ಈ ಸಂಘದಲ್ಲಿ ಆಸ್ತಿ ಜವಾಬ್ದಾರಿ 
ಶೂನ್ಯಗೊಂಡಿರುವುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಇವರ ಉಲ್ಲೇಖ (2)ರ 
ಪತ್ರದಲ್ಲಿ ನೊಂದಣಿ ರದ್ಭತಿಗಾಗಿ ಶಿಫಾರಸ್ಸು ಮಾಡಿರುತ್ತಾರೆ. 
ಶಿವಮೊಗ್ಗ ಉಪ-ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಉಲ್ಲೇಖ (2)ರಲ್ಲಿಯ 
ಶಿಘಾರಸ್ಸು ಅನ್ವಯ ಸರ್ಕಾರದ ಸಾಲ, ಷೇರು ಹಾಗೂ ಸ್ಥಿರಾಸ್ತಿ ಇಲ್ಲದೇ ಇರುವುದರಿಂದ ಹಾಗೂ ಆಸ್ತಿ ಜವಾಬ್ದಾರಿ 
ಶೂನ್ಯ ವಾಗಿರುವ ಕಾರಣ. ಈ ಸಂಘದ ಅಸ್ತಿ ತ್ವದಿಂದ ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲೇ 
ಪ್ರಯೋಜನವಿಲ್ಲವೆಂದು ಮನಗಂಡು, ಸಂಘದ ನೊಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಪರಿಗಣಿಸಿ ಈ 
ಕೆಳಕಂಡಂತೆ ಆದೇಶಿಸಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ಯಯ ಹಾಗೂ ಸರ್ಕಾರದ ಅಧಿಸೂಚನೆ ನಂ. 
ಸಿಎಂಡಬ್ಲ್ಯೂ / 69 / ಸಿಎಲ್‌ಎಂ / 2000 / ದಿನಾಂಕ: 21-11-2001 ರ ಅನ್ವಯ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಕೆ. ಈಶ್ವರಸ್ವಾಮಿ, ಸಹಕಾರ ಸಂಘಗಳ ಉಪ-ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆದ ನಾನು ಸಮಾಪನಾ ಆದೇಶಿತ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ನಾಲೂರು, ತೀರ್ಥಹಳ್ಳಿ 
ತಾ: ಇದರ ನೋಂದಣಿ ಸಂ. ಸಸಂಸನಿ-24 / ನೊಂದಣಿ / 17310 / 1990-91 ದಿನಾಂಕ: 24-07-1990 ನ್ನು 
ತಕ್ಬಣ ಜಾರಿಗೆ ಬರುವಂತೆ ರದ್ದುಗೊಳಿಸಿ, ಆದೇಶಿಸಿರುತ್ತೇನೆ. 


೧೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಈ ಆದೇಶದ ದಿನಾಂಕದಿಂದ ಈ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತೃವನ್ನು ಕಳೆದುಕೊಂಡಿದೆ ಎಂದು 
ಪರಿಗಣಿಸತಕ್ಕದ್ದು. ಈ ಸಂಘದ ದಾಖಲಾತಿಗಳನ್ನು 3 ವರ್ಷಗಳ ಅವಧಿಗೆ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಶಿವಮೊಗ್ಗ ರವರ ಕಛೇರಿಯಲ್ಲಿ ಕಾಯ್ದಿರಿಸತಕ್ಕದ್ದು. ಸಮಾಪನಾಧಿಕಾರಿರವರ ಪ್ರಭಾರ ಭತ್ಯೆ ಹಾಗೂ 
ವೆಚ್ಚಗಳನ್ನು ಅನುಮೋದಿಸಿದೆ. 

ಈ ಆದೇಶವನ್ನು 
ಮುದ್ರೆಯೊಂದಿಗೆ ಹೊಡಡಿಸಿದೆ. 


ಈ ದಿನ ದಿನಾಂಕ: 29-03-2006 ರಂದು ನನ್ನ ಸ್ವಸಹಿ ಮತ್ತು ಕಛೇರಿ 


ಎ ದೂ ` 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
HIGH COURT OF KARNATAKA 
NOTIFICATION 
No. HCE.715/2005, DATED: 8TH DECEMBER 2005 
In exercise of the powers conferred under section 4(b) of the Right to Information Act, 2005 


(Central Act No.22 of 2005), the detailed information relating to the High Court of Karnataka is published 
as hereunder, for the information of general public: 


ಪಿ.ಆರ್‌. 778 





(1) the particulars of its Organisation, | Organisation : High Court of Karnataka 
functions and duties Functions & : Administration of Justice, 
Duties : Sub-ordinate Courts 


Administration and other 
Administrations 





(ii) the powers and duties of its officers and | Details are as at Annexure -| 


employees 





the procedure followed in the decision 
making process, including channels of 
supervision and accountability 


Caseworker will open a file on receipt of proposal or 
process the proposal in the existing file. The Section 
Officer will scrutinise the proposal and place it before 


the Assistant Registrar. Assistant Registrar / Deputy 
Registrar will review the proposal in light of the existing 
proviso of Rules, submit to the Registrars. The 
Registrars will decide the course of action to be taken 
on a proposal under the delegated powers and if 
necessary will submit the file to Hon'ble Judges or 
Hon'ble Chief Justice for final orders. 

Depending on urgency proposal will be finalised on 
priority 





(iv) 


the norms set by it for the discharge of 
its functions 





the rules, regulations, instructions, | Details are as at Annexure - || 
manuals and records, held by it or 
under its control or used by its 
employees for discharging its functions 
a statement of the categories of 
documents that are held by it or under 
its control 

the particulars of any arrangement that 
exists for consultation with, or 
representation by, the members of the 
public in relation to the formulation of its 
policy or implementation thereof 

a statement of the boards, councils, 
committees and other bodies consisting 
of two or more persons constituted as 
its part or for the purpose of its advice 
and as to whether meetings of those 
boards, councils, committees and other 
bodies are open to the public, or the 
minutes of such meetings are 
accessible for public 





(vi) 


Case files and relevant Registers 





(vii) 


Public Relation Officer will give information 





(viii) 


No such statutory Committee 


No question of giving information to the public 














ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ 


೧೪೯೧ 








(ix) 


a directory of its officers and employees 


Directory of officers and employees is in the High 
Court establishment. In view of the frequent changes 
of residential address of employees, the High Court 
Establishment be requested to note the changes. 





the monthly remuneration received by 
each of its officers and employees, 
including the system of compensation 
as provided in its regulations 


There will be change in monthly pay of one or other 
officials/officers every month in view of Annual 
increment. Every month the Section Officer, Accounts 
Branch will generate payslips of all employees which 
contain gross pay, deductions and net pay etc., and 
form a book or a register kept in Accounts Branch-l 





04) 


the budget allocated to each of its 
agency, indicating the particulars of all 
plans, proposed expenditures and 
reports on disbursements made 


Allotment of the budget to the High Court is under 
non-plan scheme 





(xii) 


the manner of execution of subsidy 
programmes, including the amounts 
allocated and the details of 
beneficiaries of such programmes 


No such programmes 





(xiii) 


particulars of recipients of concessions, 
permits or authorizations granted by it 


No such programmes 





(xiv) 


details in respect of the information, 
available to or held by it, reduced in an 
electronic form 


1. Detailed history of cases filed from the date of its 
filing till its disposal will process through 
computers 

2. Pay particulars of all the employee of the High 
Court 

3. Issue of certified copies by scanning and storing in 
the Judgement through high powered scanner 





(xv) 


the particulars of facilities available to 
citizens for obtaining information, 
including the working hours of a library 
or reading room, if maintained for public 
use 


Library is accessible only to the Hon'ble Judges and 
Advocates 


Timings:- 8.00 a.m. to 8.00 p.m. 





(xvi) 


the names, designations and other 
particulars of the Public Information 
Officers 


H.M.Mulagund, Deputy Registrar, State Public 
Information Officer, High Court of Karmataka, 
Bangalore 

Office : 22869542 Ext. 342 

Resi : 22954265 





(xvii) 





such other 
prescribed 


information as may be 





Nil 





Peons 

Attenders 

Typist 

Second Division Assistant 


Case Workers 
(Senior 


BY ORDER OF THE HON’'BLE CHIEF JUSTICE, 
N. ANANDA 
REGISTRAR GENERAL 


ANNEXURE -lI 
The powers and duties of the Officers and employees of the High Court of Karnataka 


To keep the office neat and tidy 

To deliver the files/ tappals to other sections 

In charge of the typing work in the Section 

In charge of the work of diarising and organizing, 


movements, distribution of receipts! files in the Section 


Assistant / First 


Division Assistant) 


To attend to the job of case working as per the duties cast 
on them 








೧೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 
Stenographer / Judgement In charge of receipt of tappals/files by the Hon'ble Judges / 
Writers / Sr. Judgement Section Officer, Typing and Stenography work entrusted by 
Writers / the Hon'ble Judges 
Court Officers/ Asst. Court To arrange the case files according to cause list, to note 
Officers the stage of the case according to court proceedings and to 

keep all the Law books that are received for the conduct of 
the proceedings 

Section Officer In charge of the whole Section 
Scrutiny of files submitted by the case worker as per the 
procedure prescribed. 

Assistant Registrar Branch Officer in charge of the one or more Sections 
Scrutiny of files submitted by the Section Officer signing of 
letters on behalf of the High Court 

Deputy Registrar In charge of the 5 - 6 Section. Report to the Registrars on 
important matters. 

Registrars Heads of the organization Acts, in their capacity as Head of 
the Departments upon the advice/directions of the Hon’ble 
Chief Justice and Hon'ble Judges. 

ANNEXURE - ॥ 

(v) The rules, regulations, instructions, manuals and records, held by it or under its control or 

used by its employees for discharging its functions: 

(a) Acts: 

1. High Court Rules and Manual 
2. The Karnataka Civil Services (Regulation of Promotion, Pay and Pension) Act 1993 Rules. 
3. The Karnataka State Services (Determination of Age) Act, 1974. 
(b) Rules: 
1. Karnataka High Court General Recruitment Rules 1973. 
2. Karnataka High Court General Recruitment Rules 1984. 
3. Karnataka High Court General Recruitment Rules 1985. 
4. The Karnataka Civil Services Rules. 
5. K.C.S(CC &A Rules 1957). 
6. The Karnataka Civil Services (Probation) Rules, 1977. 
7. The Karnataka Civil Services (Conduct Rules) Rules 1966. 
8. The Karnataka Civil Services (Regulation of Promotion, Pay & Pension) Rules 1978. 
9. The Karnataka Civil Services (Medical Attendance) Rules 1963. 
10. The Karnataka Civil Services (Performance Reports) Rules, 1994. 


(c) Instructions, Manuals and others 


1. 


ಇರಾಲ ಹಟ 


8. 


The Karnataka Financial Code. 

The Karnataka Treasury Code 

The Manual of Contingent Expenditure. 

The Departmental Promotion Comnittees. 

The Criminal Procedure Code. 

The Civil Procedure Code. 

Reservation for Ex-servicemen. 

Reservation roster for Scheduled Castes, Scheduled Tribes and other Backward Classes. 


(VI) A statement of the categories of documents that are held by it or under its control: 
Following documents of Group-B Officers and Group-C & D Officials: 


1. 
2. 
3. 


P.R. 36 


Service Registers. 
Annual Performance Reports 
Assets & Liabilities statements 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೯೩ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲೂ $ಸಿಎ : ಎಫ್‌.ಸಿ-೦4/2೦೦6. 


ಅರ್ಜದಾರರು : ವಿರುದ್ಧ ಪ್ರತಿವಾದಿಗಳು : 

1) ವಸಂತ ಕೋಂ ಪಳನಿ, 36 ವರ್ಷ ವ್ಯವಸ್ಥಾಪಕ ನಿರ್ದೇಶಕರು, 

2) ಮಹಾಲಕ್ಷ್ಮಿ ತಂದೆ : ಪಳನಿ 20 ವರ್ಷ ಭಾರತ್‌ ಚೆನ್ನದ ಗಣಿ ನಿಯಮಿತ, 
3) ಲತಾ, ತಂದೆ : ಪಳನಿ 15 ವರ್ಷ ಊರಗಂ ಅಂಚೆ, ಕೆ.ಜಿ.ಎಫ್‌. 


4) ವಲ್ಲಿ, ತಂದೆ : ಪಳನಿ, 15 ವರ್ಷ 
5) ರವಿಕುಮಾರ್‌ ಬಿನ್‌ ಪಳನಿ, 3 ವರ್ಷ 
6) ಲಕ್ಟ್ಮಿ ಕಾಂತ ಬಿನ್‌ ಪಳನಿ, 10 ವರ್ಷ 
ಮಳ್ಯರ್‌ಕೀಲ್‌, ತೇರು ಮುಸ್ಕಾಂ, 
ಬಿ ಕ್ಲಾಕ್‌, ಅಂಡರ್‌ಸನ್‌ಪೇಟೆ, 
ಕೆ.ಜಿ.ಎಫ್‌. 
ಅಧಿಸೂಚನೆ 
ಅರ್ಜಿದಾರರಾದ ವಸಂತ ಕೋಂ ಲೇಟ್‌ ಪಳನಿ ಅವರು ತಮ್ಮ ಪತಿ ಪಳನಿ ಅವರು ಪ್ರತಿವಾದಿಯವರ 
ಗಣಿಯಲ್ಲಿ ಕಾರ್ಮಿಕರಾಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ: 05.01.1995 ರಂದು ಸಂಭವಿಸಿದ ಅಪಘಾತದಿಂದ 
ತೀವ್ರ ಸ್ವರೂಪದ ಗಾಯಗಳು ಉಂಟಾಗಿ ಸದರಿ ಗಾಯಗಳ ದೆಸೆಯಿಂದ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ: 
11.01.1995 ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು 
ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ 
ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ 
ಕ್ಲೇಂ ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು 
ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಟರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 
05.04.2006 ರಂದು ನೀಡಲಾಗಿದೆ. 
ಎನ್‌.ಜಬ. ರಾಮಚಂದ್ರ 
ಪಿ.ಆರ್‌. 821 ಕಾರ್ಮಿಕ ನಷ್ಕ ಪರಿಹಾರ ಆಯುಕ್ತರು. 
ಕೋಲಾರ ಜಿಲ್ಲೆ, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲೂ $ಸಿಎ : ಎಫ್‌.ಸಿ-೦5/2೦೦6. 


ಅರ್ಜದಾರರು : ವಿರುದ್ಧ ಪ್ರತಿವಾದಿಗಳು : 

1) ಶ್ರೀಮತಿ ಸುಶೀಲಮ್ಮ 20 ವರ್ಷ 1) ಶಿವರಾಮ ರೆಡ್ಡಿ ಬಿನ್‌ ವೆಂಕಟಿನಾರಪ್ಪ 
ಕೋಂ ಲೇಟ್‌ ವೆಂಕಟೇಶ್‌ ಹೊಸ ಉದಯ ವಿಲೇಜ್‌, 

2) ಕು: ವರ್ಷ, 02 ವರ್ಷ ಬಾಗೇಪಲ್ಲಿ ತಾಲ್ಲೂಕು, 
ತಂದೆ : ಲೇಟ್‌ ವೆಂಕಟೇಶ್‌ ಕೋಲಾರ ಜಿಲ್ಲೆ. 

3) ವೆಂಕಟಸ್ವಾಮೀ, 60 ವರ್ಷ 2) ರಾಯಲ್‌ ಸುಂದರಂ ಅಲಿಯನ್ಸ್‌ 
ಬಿನ್‌ ಲೇಟ್‌ ರಂಗಪ್ಪ, ಇನ್‌ಷೂರೆನ್ಸ್‌ ಕಂಪನಿ ಲಿಮಿಟೆಡ್‌ 
ಗುಂಡ್ಲಪಲ್ಲಿ ವಿಲೇಜ್‌, 2ನೇ ಮಹಡಿ, ನಂ. 142, 
ಚಂಚುರಾಯನಪಲ್ಲಿ ಅಂಚೆ, ಬ್ರಿಗೇಡ್‌ ರಸ್ತೆ, 
ತಿಮ್ಮಂಪಲ್ಲಿ ಮಂಡಲಂ, ಬೆಂಗಳೂರು - 560 025. 


ಗೊಳ್ಳುರು ಹೋಬಳಿ, 
ಬಾಗೇಪಲ್ಲಿ ತಾಲ್ಲೂಕು, ಕೋಲಾರ ಜಿಲ್ಲೆ. 
ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಸುಶೀಲಮ್ಮ ಕೋಂ ಲೇಟ್‌ ವೆಂಕಟೇಶ್‌ ಅವರು ತಮ್ಮ ಪತಿ ವೆಂಕಟೇಶ್‌ 
ಅವರು 1ನೇ ಪ್ರತಿವಾದಿಯಾದ ಶ್ರೀ ಶಿವರಾಮ ರೆಡ್ಡಿ ರವರ ಟ್ರಾಕ್ಟರ್‌ ಟ್ರೈಲರ್‌ನಲ್ಲಿ ಲೋಡರ್‌ ಅನ್‌ಲೋಡರ್‌ 


೧೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ: 30.07.2005 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು 
ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ 
ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು 
ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ 
ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ 
ಕ್ಲೇಂ ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು 
ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಟರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 
05.04.2006 ರಂದು ನೀಡಲಾಗಿದೆ. 

ಎನ್‌.ಜ. ರಾಮಚಂದ್ರ 
ಪಿ.ಆರ್‌. 822 ಕಾರ್ಮಿಕ ನಷ್ಕ ಪರಿಹಾರ ಆಯುಕ್ತರು. 
ಕೋಲಾರ ಜಿಲ್ಲೆ, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲ, 


ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲೂ $ಸಿಎ : ಎಫ್‌.ಸಿ-೦6/2೦೦6. 
ಅರ್ಜದಾರರು : ವಿರುದ್ಧ ಪ್ರತಿವಾದಿಗಳು : 
1) ಶ್ರೀಮತಿ ಮುಬಾರಕ್‌, 26 ವರ್ಷ 1) ಎ. ನಜೀರ್‌ ಅಹ್ಮದ್‌ 
ಕೋಂ ಲೇಟ್‌ ಅಬ್ದುಲ್‌ ವಜೀದ್‌ ಬಿನ್‌ ಟಿ. ಅಬ್ದುಲ್‌ ಅಜೀಜ್‌, 
2) ಮಾ: ಮುಜಾಹಿದ್‌ ಪಾಷ್‌ 10 ವರ್ಷ ಆಜಾದ್‌ ರಸ್ತೆ, ಶ್ರೀನಿವಾಸಪುರ ಟೌನ್‌, 
ಬಿನ್‌ ಲೇಟ್‌ ಅಬ್ದುಲ್‌ ವಜೀದ್‌ ಕೋಲಾರ ಜಿಲ್ಲೆ. 
3) ಕು: ರುಬೀನ್‌, 09 ವರ್ಷ 2) ಯುನೈಟೆಡ್‌ ಇಂಡಿಯಾ 
ತಂದೆ: ಲೇಟ್‌ ಅಬ್ದುಲ್‌ ವಜೀದ್‌ ಇನ್‌ಷೂರೆನ್ಸ್‌ ಕಂ. ಲಿ., 
4) ಕು: ಕೌಸರ್‌, 08 ವರ್ಷ, ಅಂಚೆ ಪೆಟ್ಟಿಗೆ ನಂ. 16, 1ನೇ ಮಹಡಿ, 
ತಂದೆ: ಲೇಟ್‌ ಅಬ್ದುಲ್‌ ವಜೀದ್‌, ಎಸ್‌.ಬಿ.ಎಲ್‌.ಟಿ. ಬಿಲ್ಲಿಂಗ್‌, 
ಅಕ್ಬರ್‌ ರಸ್ತೆ, ಶ್ರೀನಿವಾಸಪುರ. ಪಾಲಿಟೆಕ್ನಿಕ್‌ ರಸ್ತೆ, ಚಿಂತಾಮಣಿ. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಮುಬಾರಕ್‌ ಕೋಂ ಲೇಟ್‌ ಅಬ್ದುಲ್‌ ವಜೀದ್‌ ಅವರು ತಮ್ಮ ಪತಿ ಅಬ್ದುಲ್‌ 
ವಜೀದ್‌ ಅವರು 1ನೇ ಪ್ರತಿವಾದಿಯಾದ ಶ್ರೀ ನಜೀರ್‌ ಅಹ್ಮದ್‌ ರವರ ಲಾರಿಯಲ್ಲಿ ಕ್ಲೀನರ್‌ ಆಗಿದ್ದು, ಕರ್ತವ್ಯ 
ನಿರತರಾಗಿದ್ದಾಗ ದಿನಾಂಕ: 31.12.2005 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ 
ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು 
ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ 
ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ 
ಕ್ಲೇಂ ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು 
ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಟರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 
05.04.2006 ರಂದು ನೀಡಲಾಗಿದೆ. 

ಎನ್‌.ಬ. ರಾಮಚಂದ್ರ 
ಪಿ.ಆರ್‌. 823 ಕಾರ್ಮಿಕ ನಷ್ಕ ಪರಿಹಾರ ಆಯುಕ್ತರು. 
ಕೋಲಾರ ಜಿಲ್ಲೆ, ಕೋಲಾರ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ೧೪೯೫ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲೂ $ಸಿಎ : ಎಫ್‌.ಸಿ-೦7/2೦೦6. 


ಅರ್ಜದಾರರು : ವಿರುದ್ಧ ಪ್ರತಿವಾದಿಗಳು : 

1) ಶ್ರೀಮತಿ ಯಾಸೀನ್‌ ತಾಜ್‌, 25 ವರ್ಷ 1) ಶ್ರೀ ಮೊಹಮ್ಮದ್‌ ಕುನ್ನೀರುದ್ದೀನ್‌ 
ಕೋಂ ಲೇಟ್‌ ಯಾಸೀನ್‌ ಪಾಶ ಹೆಚ್‌.ಎಂ.ಎಸ್‌. ರೋಡ್‌ ಲೈನ್ಸ್‌, 
2) ಕು: ಜೋಯಿಯ ಅಂಜುಂ, 8 ವರ್ಷ ಜಿ.ಎಂ. ರಸ್ತೆ, ರಾಬರ್ಟ್‌ಸನ್‌ಪೇಟಿ, 
ತಂದೆ: ಲೇಟ್‌ ಯಾಸೀನ್‌ ಪಾಶ ಕೆ.ಜಿ.ಎಫ್‌., ಕೋಲಾರ ಜಿಲ್ಲೆ. 

3) ಕು: ಅಲಿಯಾ ಅಂಜುಂ, 07 ವರ್ಷ 2) ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ 

ತಂದೆ: ಲೇಟ್‌ ಯಾಸೀನ್‌ ಪಾಶ ಕಂಪನಿ ಲಿಮಿಟೆಡ್‌, 
4) ಮಾ: ಅಬ್ಬರ್‌ ಪಾಶ, 06 ತಿಂಗಳು ಶಾಖಾ ಕಛೇರಿ, 
ಬಿನ್‌ ಲೇಟ್‌ ಯಾಸೀನ್‌ ಪಾಶ ದೊಡ್ಡಪೇಟೆ, 
5) ಶ್ರೀಮತಿ ಜೈಬುನ್ನೇಸ್ಸಾ, 60 ವರ್ಷ ಕೆ.ಜಿ.ಎಫ್‌. 


ಕೋಂ ಬಾಷ್‌ ಸಾಬ್‌ 
6) ಶ್ರೀ ಬಾಷ್‌ ಸಾಬ್‌, 65 ವರ್ಷ 
ಬಿನ್‌ ಲೇಟ್‌ ಕರೀಂ ಸಾಬ್‌, ಮಿಲತ್‌ 
ನಗರ, ಸಿ.ಬಿ. ರಸ್ತೆ, ಕೋಲಾರ. 
ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಯಾಸೀನ್‌ ತಾಜ್‌ ಕೋಂ ಲೇಟ್‌ ಯಾಸೀನ್‌ ಪಾಶ ಅವರು ತಮ್ಮ ಪತಿ 
ಯಾಸೀನ್‌ ಪಾಶ ಅವರು 1ನೇ ಪ್ರತಿವಾದಿಯಾದ ಶ್ರೀ ಮೊಹಮ್ಮದ್‌ ಕುನ್ನೀರುದ್ದೀನ್‌ ರವರ ಬಸ್ಸಿನಲ್ಲಿ 
ಚಾಲಕನಾಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ: 12.12.2005 ರಂದು ಸಂಭವಿಸಿದ ಅಪಘಾತದಿಂದ ತೀವ್ರವಾಗಿ 
ಗಾಯಗೊಂಡು ಸದರಿ ಗಾಯಗಳ ದೆಸೆಯಿಂದ ದಿನಾಂಕ: 16.12.2005 ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ 
ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ 
ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು 
ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ 
ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ 
ಕ್ಲೇಂ ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು 
ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಟರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 
05.04.2006 ರಂದು ನೀಡಲಾಗಿದೆ. 
ಎನ್‌.ಬ. ರಾಮಚಂದ್ರ 
ಪಿ.ಆರ್‌. 824 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ಕರು. 
ಕೋಲಾರ ಜಿಲ್ಲೆ, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲೂ ಕ್ರಿಸಿಎ : ಎಫ್‌.ಸಿ-೦8/2೦೦6. 


ಅರ್ಜದಾರರು : ವಿರುದ್ಧ ಪ್ರತಿವಾದಿಗಳು : 
1) ಶ್ರೀಮತಿ ಮುನಿವೆಂಕಟಿಮ್ಮ, 45 ವರ್ಷ 1) ಶ್ರೀ ಎ. ನಾರಾಯಣಪ್ಪ ಬಿನ್‌ ಆಂಜಪ್ಪ, 
2) ಶ್ರೀ ರಾಮಚಂದ್ರಪ್ಪ, 50 ವರ್ಷ ಬೆಟ್ಟಗಾರಹಳ್ಳಿ ವಿಲೇಜ್‌, 
ಬಿನ್‌ ಲೇಟ್‌ ಹನುಮಂತಪ್ಪ ಹನುಮನಹಳ್ಳಿ ಅಂಚೆ, 
ಮಲ್ಲಪನಹಳ್ಳಿ ವಿಲೇಜ್‌, ಮುಳಬಾಗಲ್‌ ತಾಲ್ಲೂಕು, 
ದೇವರಾಯಸಮುದ್ರ ಅಂಚೆ, ಕೋಲಾರ ಜಿಲ್ಲೆ. 
ಮುಳಬಾಗಲ್‌ ತಾಲ್ಲೂಕು, 2) ದಿ ಓರಿಯಂಟಲ್‌ ಇನ್‌ಷೂರೆನ್ಸ್‌ 
ಕೋಲಾರ ಜಿಲ್ಲೆ. ಕಂಪನಿ ಲಿಮಿಟಿಡ್‌, ನಂ. 1, 


ಅಂಡ್‌ 11 ಮಹಡಿ, ಹೊಸೂರು ರಸ್ತೆ, 
9ನೇ ಕ್ರಾಸ್‌ ಎದುರು, 
ವಿಲ್ಸ್‌ನ ಗಾರ್ಡನ್‌, ಬೆಂಗಳೂರು-27. 
ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಮುನಿವೆಂಕಟಮ್ಮ ಅವರು ತಮ್ಮ ಮಗ ಪ್ರಭಾಕರ್‌ ಅವರು 1ನೇ 
ಪ್ರತಿವಾದಿಯಾದ ಶ್ರೀ ಎ. ನಾರಾಯಣಪ್ಪ ರವರ ಲಾರಿಯಲ್ಲಿ ಚಾಲಕನಾಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ: 


೧೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೮, ೨೦೦೬ ಭಾಗ - ೩ 





12.12.2005 ರಂದು ಸಂಭವಿಸಿದ ಅಪಘಾತದಿಂದ ತೀವ್ರವಾಗಿ ಗಾಯಗೊಂಡು ಮರಣ ಹೊಂದಿರುತ್ತಾರೆಂದು ತಿಳಿಸಿ 
ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ 
ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು 
ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ 
ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ 
ಕ್ಲೇಂ ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು 
ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಟರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 


05.04.2006 ರಂದು ನೀಡಲಾಗಿದೆ. 
ಎನ್‌.ಬ. ರಾಮಚಂದ್ರ 


ಪಿ.ಆರ್‌. 825 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ಕರು. 
ಕೋಲಾರ ಜಿಲ್ಲೆ, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲೂ $ಸಿಎ : ಎಫ್‌.ಸಿ-೦೨/೭೦೦6. 


ಅರ್ಜದಾರರು : ವಿರುದ್ಧ ಪ್ರತಿವಾದಿಗಳು : 
1) ಶ್ರೀಮತಿ ಶಾರದಮ್ಮ, 48 ವರ್ಷ 1) ವೆಂಕಟೇಶ್‌ ಬಿನ್‌ ಸುಂಕಯ್ಯ 
ಕೋಂ ಲೇಟ್‌ ವೆಂಕಟಾಚಾರಿ ವೇಮಗಲ್‌ ವಿಲೇಜ್‌ ಮತ್ತು ಅಂಚೆ 
2) ಸುಬ್ರಮಣ್ಯಚಾರಿ, 19 ವರ್ಷ ಕೋಲಾರ ತಾಲ್ಲೂಕು. 
ಬಿನ್‌ ಲೇಟ್‌ ವೆಂಕಟಾಚಾರಿ 2) ದಿ ಶಾಖಾ ವ್ಯವಸ್ಥಾಪಕರು 
ಎ ಬ್ಲಾಕ್‌, ನರಸಾಮರ ರಸ್ತೆ, ಮೆ: ನ್ಯೂ ಇಂಡಿಯಾ ಆಶ್ಯೂರೆನ್ಸ್‌ 
ವೇಮಗಲ್‌ ವಿಲೇಜ್‌, ಕಂಪನಿ ಲಿಮಿಟೆಡ್‌, 
ಕೋಲಾರ ಜಿಲ್ಲೆ. ಶಾಖಾ ಕಛೇರಿ, ಬಾಗಲೂರು 
ಮ್ಯಾನ್‌ಷನ್‌, ದೊಡ್ಡಪೇಟೆ 
ಕೋಲಾರ. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಶಾರದಮ್ಮ ಕೋಂ ಲೇಟ್‌ ವೆಂಕಟಾಚಾರಿ ಅವರು ತಮ್ಮ ಮಗಳು ಈಶ್ವರಮ್ಮ 
ರವರು 1ನೇ ಪ್ರತಿವಾದಿಯಾದ ಶ್ರೀ ವೆಂಕಟೇಶ್‌ ಬಿನ್‌ ಸುಂಕಯ್ಯ ರವರ ಟೆಂಪೋದಲ್ಲಿ ಲೋಡರ್‌ ಅನ್‌ಲೋಡರ್‌ 
ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ: 23.07.2005 ರಂದು ಸಂಭವಿಸಿದ ಅಪಘಾತದಿಂದ ತೀವ್ರವಾಗಿ 
ಗಾಯಗೊಂಡು ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತಳ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು 
ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ 
ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ 
ಕ್ಲೇಂ ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು 
ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಟರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ: 
05.04.2006 ರಂದು ನೀಡಲಾಗಿದೆ. 

ಎನ್‌.ಬ. ರಾಮಚಂದ್ರ 
ಪಿ.ಆರ್‌. 826 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು. 
ಕೋಲಾರ ಜಿಲ್ಲೆ, ಕೋಲಾರ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ೧೪೯೭ 





CONSULTANCY SERVICES FOR THE PROPOSED CONSTRUCTION OF MULTI-STOREYED 
PARKING NEAR VIDHANA SOUDHA AND VIKASA SOUDHA, BANGALORE 
EXPRESSION OF INTEREST 
NOT.No.EE/ BLD-1/ TS-1/ VSSB/ MSP/ 36/ 2006-07, Dated: 22nd May, 2006 

Applications are invited for the consultancy services to be provided for the proposed construction 
of multi storeyed parking near Vidhana Soudha and Vikasa Soudha. The Applicant should have expertise 
in building construction and Traffic management. The applicants have to furnish their capability statement 
along with details of works executed within 30 days along with the detail Scheme for the proposed Multi- 
storeyed parking. The scope of work is to give report on Techno-economic feasibility of the project. The 
consultant shall work in Co-Ordination with Public Works, Police and Department of Personal and 
Administrative reforms while studying the proposal. The proposed Multi-storeyed parking building should 
merge with the overall land scape of the area and requires a through examination to study the techno- 
economic feasibility of the project. The structure shall be under ground having proper approaches and 
exists. 

The details of the entire scheme along with the charges towards the consultancy shall be 
submitted in sealed covers addressed to the Executive Engineer, No.1 Buildings Division, SJP Campus, 
KPWD, Bangalore-1 on or before 22.06.2006. 

The KPWD reserves the right to accept or reject any/ all applications! schemes without assigning 
any reasons. After through examination of the schemes, the most suitable and techno-economic feasible 
one shall be considered. 

Executive Engineer, 
PR-923 No.1 Buildings Division, Bangalore. 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಪ್ರಕಟಣೆ 
ನಂ.ಜಿಪಂಶಿ: ಜಿಸಕಅ:ವಿ7: ಸಿಆರ್‌02: 2006-07, ದಿನಾಂಕ:24ನೇ ಮೇ, 2006 

ವಿಷಯ: 2006-07ನೇ ಸಾಲಿಗೆ ಪರಿಶಿಷ್ಟ ಜಾತಿ! ವರ್ಗದ ಕಾನೂನು ಪದವೀಧರರಿಗೆ ಆಡಳಿತ ನ್ಯಾಯಾಧೀಕರಣ ತರಬೇತಿಗಾಗಿ ಅರ್ಜಿ 

ಆಹ್ವಾನಿಸುವ ಬಗ್ಗೆ. 

ಉಲ್ಲೇಖ: ಸರ್ಕಾರದ ಆದೇಶದ ಸಂಖ್ಯೆ: ಎಸ್‌ಡಬ್ಲ್ಯೂಎಎಲ್‌ 68: ಎಸ್‌ಇಡಬ್ಲ್ಯೂ 89: ದಿನಾಂಕ: 02.11.1990. 

2006-07ನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಡಳಿತ ನ್ಯಾಯಾಧೀಕರಣದಲ್ಲಿ ನಾಲ್ಕು ವರ್ಷಗಳ ತರಬೇತಿಗಾಗಿ 
ಶಿವಮೊಗ್ಗ ಜಿಲ್ಲೆಯ ಪರಿಶಿಷ್ಟ ಜಾತಿ: ವರ್ಗಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ರಿಯಾ ಯೋಜನೆಯಲ್ಲಿ ಗುರಿ ನಿಗದಿಪಡಿಸಲಾಗಿದೆ. ಆದ್ದರಿಂದ 
ಪರಿಶಿಷ್ಟ ಜಾತಿ: ವರ್ಗಗಳ ಕಾನೂನು ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ನಿಗದಿತ ಅರ್ಜಿ ನಮೂನೆಗಳನ್ನು ಜಿಲ್ಲಾ ಸಮಾಜ 
ಕಲ್ಯಾಣಾಧಿಕಾರಿಗಳ ಕಛೇರಿ, ಗಾಂಧಿನಗರ ಮುಖ್ಯರಸ್ತೆ, ಶಿವಮೊಗ್ಗ ಇಲ್ಲಿ ಕಛೇರಿ ಸಮಯದಲ್ಲಿ ಪಡೆಯಬಹುದು. ಭರ್ತಿ ಮಾಡಿ ಅಗತ್ಯ 
ದಾಖಲಾತಿಗಳೊಂದಿಗೆ ದಿನಾಂಕ: 24.06.2006ರ ಒಳಗೆ ಸಲ್ಲಿಸಬೇಕು. ಕೊನೆಯ ದಿನಾಂಕ: ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ನಿಬಂಧನೆಗಳು: 
ಅಭ್ಯರ್ಥಿಗಳು ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಪರಿಶಿಷ್ಟ ಜಾತಿ: ವರ್ಗಕ್ಕೆ ಸೇರಿದವರಾಗಿರಬೇಕು. 
ಕಾನೂನು ಪದವಿಯಲ್ಲಿ ತೇರ್ಗಡೆ ಹೊಂದಿ ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕಕ್ಕೆ ಎರಡು ವರ್ಷಗಳು ಮೀರಿರಬಾರದು. 
ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯ ವಯಸ್ಸು 18 ರಿಂದ 35 ವರ್ಷದ ಮಿತಿಯೊಳಗಿರಬೇಕು. 
ತರಬೇತಿಯನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಪಡೆಯಬೇಕು. 
ಜಿಲ್ಲಾಮಟ್ಟದ ಆಯ್ಕೆ ಸಮಿತಿಯ ಮೂಲಕ ಸಂದರ್ಶನಕ್ಕೆ ಕರೆದು ಅಭ್ಯರ್ಥಿಗಳನ್ನು ತರಬೇತಿಗಾಗಿ ಆಯ್ಕೆ ಮಾಡಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಗಳು ಜಿಲ್ಲಾ ಪಬ್ಲಿಕ್‌ ಪ್ರಾಸಿಕ್ಕೂಟರ್‌, ಸರ್ಕಾರಿ ವಕೀಲರು ಅಥವಾ 20 ವರ್ಷಗಳ ಕಾಲಕ್ಕೆ ಕಡಿಮೆ 
ಇಲ್ಲದಂತೆ ವಕೀಲಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುವ ನ್ಯಾಯವಾದಿಗಳ ಬಳಿ ತರಬೇತಿ ಪಡೆಯಬೇಕು. 

7. ಈ ತರಬೇತಿಯ ಅವಧಿಯಲ್ಲಿ ಹಾಜರಾಗಿ ಹಾಗೂ ದಿನಚರಿಗಳನ್ನು ಪಡೆದು ಅದನ್ನು ಪರಿಶೀಲಿಸಿ, ಪ್ರತಿ ಮಾಹೆ ರೂ.1000/- 
(ಒಂದು ಸಾವಿರ) ಗಳ ದರದಲ್ಲಿ ಮಾತ್ರ ತರಬೇತಿ ಭತ್ಯೆಯನ್ನು ಹಾಜರಾತಿ ಅನುಸರಿಸಿ ಪಾವತಿಸಲಾಗುವುದು. 

8. ಈ ತರಬೇತಿಗಾಗಿ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಕೊನೆಯ ದಿನಾಂಕದ ಒಳಗೆ ಭರ್ತಿ ಮಾಡಿದ ಅರ್ಜಿಯೊಂದಿಗೆ 
ಎಸ್‌.ಎಸ್‌.ಎಲ್‌.ಸಿ. ಹಾಗೂ ಅದಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪರೀಕ್ಷೆಗಳ ಅಂಕ ಪಟ್ಟಿಗಳು, ಜಾತಿ ದೃಢೀಕರಣ ಪತ್ರಗಳನ್ನು ಸಕ್ಷಮ 
ಅಧಿಕಾರಿಗಳಿಂದ ಪಡೆದು ನ್ಯಾಯವಾದಿ ವೃತ್ತಿಯನ್ನು ಪ್ರಾರಂಭಿಸಲು ಬೇಕಾಗುವ ಬಾರ್‌ ಕೌನ್ಸಿಲ್‌ನ ನೊಂದಣಿ ಪ್ರಮಾಣ ಪತ್ರದ 
ಪ್ರತಿಯೊಂದಿಗೆ ಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. 

9. ಅಭ್ಯರ್ಥಿಯು ಯಾವುದೇ ಸರ್ಕಾರಿ, ಅರೆ ಸರ್ಕಾರಿ ನೌಕರಿಯಲ್ಲಿರಬಾರದು, ವಿದ್ಯಾಭ್ಯಾಸ ಮಾಡುತ್ತಿರಬಾರದು. 

10. ಆಯ್ಕೆ ಅಭ್ಯರ್ಥಿಯು ಸುಳ್ಳು ದಾಖಲಾತಿ ನೀಡಿ ಆಯ್ಕೆಯಾಗಿದ್ದು ಕಂಡುಬಂದಲ್ಲಿ ಅಂತಹವರ ಆಯ್ಕೆಯನ್ನು 
ರದ್ದುಪಡಿಸಲಾಗುವುದು, ಮತ್ತು ಈ ಸಂಬಂಧವಾಗಿ ಪಡೆದ ಶಿಷ್ಯವೇತನವನ್ನು ಬಡ್ಡಿ ಸಮೇತ ಹಿಂದಿರುಗಿಸಬೇಕಾಗುವುದು. 


ಲ ಊಟ ಮು YW NM 
ಎ ತ್ತು ಸತ್ತಾ ಇದ್ದು. ದ (ಗೆ 


೧೪೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ಆ, ೨೦೦೬ ಭಾಗ - ೩ 





11. ಅಭ್ಯರ್ಥಿಗಳು ಸರ್ಕಾರದಿಂದ ರೂಪಿಸಲಾದ ನಿಯಮಗಳಿಗೆ ಬದ್ದನಾಗಿರುವ ಬಗ್ಗೆ, ತರಬೇತಿ ಅವಧಿಯ ನಾಲ್ಕು ವರ್ಷವಿದ್ದು, 
ತರಬೇತಿಯನ್ನು ಮಧ್ಯದಲ್ಲಿ ಬಿಡದಿರುವ ಬಗ್ಗೆ, ಒಂದು ಮುಚ್ಚಳಿಕೆ ಪತ್ರವನ್ನು ರೂ.20- ಬೆಲೆಯ ಛಾಪಾ ಕಾಗದದಲ್ಲಿ 
ಬರೆದುಕೊಡಬೇಕು. ಒಂದು ವೇಳೆ ತರಬೇತಿ ಮಧ್ಯದಲ್ಲಿ ಬಿಟ್ಟರೆ ಅದುವರೆವಿಗೂ ಪಡೆದಿರುವ ಶಿಷ್ಯವೇತನವನ್ನು ವಾರ್ಷಿಕ 
ಶೇ.10ರ ಬಡ್ಡಿ ದರದಲ್ಲಿ ಸರ್ಕಾರಕ್ಕೆ ಮರುಪಾವತಿಸಲು ಬದ್ದರಾಗಿರಬೇಕು. ಇಲ್ಲವಾದಲ್ಲಿ ಭೂಕಂದಾಯ ಬಾಕಿ ಕಾಯ್ದೆಯಂತೆ 
ವಸೂಲಿ ಮಾಡಲಾಗುವುದು. 

12. ಆಯ್ಕೆಯಾದ ಅಭ್ಯರ್ಥಿಯು ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. 

13. ಅಪೂರ್ಣ ಮಾಹಿತಿಗಳಿಂದ ಕೂಡಿದ ಅರ್ಜಿಗಳನ್ನು ಮತ್ತು ನಿಗದಿತ ದಿನಾಂಕದ ನಂತರ ಸ್ವೀಕೃತಿಯಾದ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 


ಪಿ.ಆರ್‌.924 


ಜಿಲ್ಲಾ ಸಮಾಜ ಕಲ್ಕಣಾಧಿಕಾರಿ, ಶಿವಮೊಗ್ಗ ಜಿಲ್ಲೆ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 


ಕಾರ್ಯನಿರ್ವಾಹಕ ಇಂಜಿನಿಯರ (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ಬಾಗಲಕೋಟೆ 


ಪ್ರಕಟಣೆ 


ಸಂಖ್ಯೆ: ಕಾನಿಇಂ/ ಬೃಕಾವಿ/ ಬಾಕೋ! ಕ.ಸಂ.199/ 760-62, ದಿನಾಂಕ:23ನೇ ಮೇ, 2006 
1948ರ ಅಧಿನಿಯಮ ಭಾರತ ವಿದ್ಯುಚ್ಛಕ್ತಿ 29(1) ಅಡಿಯಲ್ಲಿ ಮಂಜೂರಾತಿಯಾದ ಯೋಜನೆಯನ್ನು ಈ ಮೂಲಕ ಪ್ರಕಟಿಸಲಾಗಿದೆ. 
1948ರ ವಿದ್ಯುತ್‌ ಸರಬರಾಜು ಕಾಯಿದೆ ಅನುಬಂಧ 28ರ ಅಡಿಯಲ್ಲಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಯೋಜನೆಗಳನ್ನು ರೂಪಸಿದ್ದು ಕಾಯಿದೆ ಅನುಬಂಧ 29(1) ಅಡಿಯಲ್ಲಿ ಪರವಾನಿಗೆ ಹೊಂದಿದ ಹಾಗೂ ಆಸಕ್ತ ವ್ಯಕ್ತಿಗಳ ಮಾಹಿತಿಗಾಗಿ ಯೋಜನೆಯ 
ವಿವರಗಳು ಈ ಕೆಳಗಿನಂತಿವೆ. 
1. ಯೋಜನೆಯ ಹೆಸರು: ಮುಧೋಳ ತಾಲ್ಲೂಕಿನ ಶಿರೋಳ ಗ್ರಾಮದಲ್ಲಿ 2x10 ಎಂ.ವ್ಹಿ.ಎ., 110 ಕೆ.ವ್ಹಿ. ವಿದ್ಯುತ್‌ ಉಪಕೇಂದ್ರ ನಿರ್ಮಾಣ (33 


ಪ್ರಮುಖ ಲಕ್ಷಣಗಳು: 


ಕೆ.ವ್ಹಿ. ಕೇಂದ್ರವನ್ನು 110 ಕೆ.ವ್ವಿಗೆ ಮೇಲ್ದರ್ಜಿಸುವುದು) ಹಾಗೂ ಪ್ರಸ್ತುತ 110 ಕೆ.ವ್ಹಿ. ಜಮಖಂಡಿ- ಪ್ರಭುಲಿಂಗೇಶ್ವರ 
ಶುಗರ್‌ ಫ್ಯಾಕ್ಟರಿ ಮಾರ್ಗವನ್ನು ಟ್ಯಾಪ್‌ ಮಾಡಿ ಸಿಂಗಲ್‌ ಸರ್ಕುಟ್‌ ಮಾರ್ಗವನ್ನು ಡಬಲ್‌ ಸರ್ಕ್ಯುಟ್‌ ಟಾವರಗಳ 
ಮೇಲೆ ನಿರ್ಮಾಣ ಮಾಡಿ ಪ್ರಸ್ತಾವಿತ 110 ಕೆ.ವ್ಹಿ. ಶಿರೋಳ ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು. (ಮಾರ್ಗದ ಉದ್ದ 
7.203 ಕಿ.ಮೀ.) 

ಶಿರೋಳ ಗ್ರಾಮದ ಸುತ್ತಮುತ್ತ ವಿದ್ಯುತ್‌ಚ್ಛಕ್ತಿಯ ಸ್ಥಿತಿಯನ್ನು ಉತ್ತಮಗೊಳಿಸುವುದು. ಪ್ರಸ್ತಾವನೆ ಮಾಡಿದ ವಿದ್ಯುತ್‌ 
ಮಾರ್ಗವು ಸಿದ್ದಾಪುರ, ಪ್ರಭುಲಿಂಗೇಶ್ವರ ಶುಗರ್‌ ಫ್ಯಾಕ್ಟರಿ, ಹುಲ್ಕಾಳ, ಕುಲಾಲಿ ಮತ್ತು ಶಿರೋಳ ಮಾರ್ಗವಾಗಿ 
ಪ್ರಸ್ತಾವಿತ 110/ 11ಕೆ.ವ್ಹಿ. ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು. 


ಯೋಜನೆಯ ಅಂದಾಜು ವೆಚ್ಚ ರೂ.593.71 ಲಕ್ಷ ರೂಪಾಯಿಗಳು. 


2. ಯೋಜನೆಯ ಹೆಸರು: 


ಪ್ರಮುಖ ಲಕ್ಷಣಗಳು: 


ಜಮಖಂಡಿ ತಾಲ್ಲೂಕಿನ ಬನಹಟ್ಟಿ ಗ್ರಾಮದಲ್ಲಿ 210 ಎಂ.ವ್ವಿ.ಎ., 110 ಕೆ.ವ್ಹಿ. ವಿದ್ಯುತ್‌ ಉಪಕೇಂದ್ರ ನಿರ್ಮಾಣ 
ಹಾಗೂ ಪ್ರಸ್ತುತ 110 ಕೆ.ವ್ಹಿ. ಜಮಖಂಡಿ- ಮಹಾಲಿಂಗಪುರ ಮಾರ್ಗವನ್ನು ಟ್ಯಾಪ್‌ ಮಾಡಿ ಸಿಂಗಲ್‌ ಸರ್ಕ್ಯುಟ್‌ 
ಮಾರ್ಗವನ್ನು ಡಬಲ್‌ ಸರ್ಕ್ಯುಟ್‌ ಟಾವರಗಳ ಮೇಲೆ ನಿರ್ಮಾಣ ಮಾಡಿ ಪ್ರಸ್ತಾವಿತ 110 ಕೆ.ವ್ಹಿ. ಬನಹಟ್ಟಿ ವಿದ್ಯುತ್‌ 
ಕೇಂದ್ರಕ್ಕೆ ಜೋಡಿಸುವುದು. (ಮಾರ್ಗದ ಉದ್ದ 5.762 ಕಿ.ಮೀ.) 

ಬನಹಟ್ಟಿ ಗ್ರಾಮದ ಸುತ್ತಮುತ್ತ ವಿದ್ಯುತ್‌ಚ್ಛಕ್ತಿಯ ಸ್ಥಿತಿಯನ್ನು ಉತ್ತಮಗೊಳಿಸುವುದು. ಪ್ರಸ್ತಾವನೆ ಮಾಡಿದ ವಿದ್ಯುತ್‌ 
ಮಾರ್ಗವು ಚಿಮ್ಮಡ, ಹೊಸೂರ, ಜಗದಾಳ, ರಾಮಪೂರ, ಬನಹಟ್ಟಿ, ಯೆಳ್ಳಟ್ಟಿ ಮಾರ್ಗವಾಗಿ ಪ್ರಸ್ತಾವಿತ 110/ 11ಕೆ.ವ್ಹಿ. 
ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು. 


ಯೋಜನೆಯ ಅಂದಾಜು ವೆಚ್ಚ ರೂ.585.95 ಲಕ್ಷ ರೂಪಾಯಿಗಳು. 


3. ಯೋಜನೆಯ ಹೆಸರು: 


ಪ್ರಮುಖ ಲಕ್ಷಣಗಳು: 


ಬದಾಮಿ ತಾಲ್ಲೂಕಿನ ನೀರಬೂದಿಹಾಳ ಗ್ರಾಮದಲ್ಲಿ 110 ಎಂ.ವ್ವಿ.ಎ., 110 ಕೆ.ವ್ಹಿ. ವಿದ್ಯುತ್‌ ಉಪಕೇಂದ್ರ ನಿರ್ಮಾಣ 
ಹಾಗೂ ಪ್ರಸ್ತುತ 110 ಕೆ.ವ್ಹಿ. ಬಾಗಲಕೋಟೆ- ಲೋಕಾಪೂರ ಡಬಲ್‌ ಸರ್ಕುಟ್‌ ಮಾರ್ಗದಿಂದ 110 ಕೆ.ವ್ಹಿ. ಲಿಲೊ 
ಮಾರ್ಗವನ್ನು ನಿರ್ಮಾಣ ಮಾಡಿ ಪ್ರಸ್ತಾವಿತ 110 ಕೆ.ವ್ಹಿ. ನೀರಬೂದಿಹಾಳ ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು 
(ಮಾರ್ಗದ ಉದ್ದ 2.173 ಕಿ.ಮೀ.) 

ನೀರಬೂದಿಹಾಳ ಗ್ರಾಮದ ಸುತ್ತಮುತ್ತ ವಿದ್ಯುತ್‌ಚ್ಛಕ್ತಿಯ ಸ್ಥಿತಿಯನ್ನು ಉತ್ತಮಗೊಳಿಸುವುದು. ಪ್ರಸ್ತಾವನೆ ಮಾಡಿದ 
ವಿದ್ಯುತ್‌ ಮಾರ್ಗವು ಗಂಗನ ಬೂದಿಹಾಳ, ಕೆರಕಲಮಟ್ಟಿ, ನೀರಬೂದಿಹಾಳ, ಕರಡಿಗುಡ್ಡ ಮಾರ್ಗವಾಗಿ ಪ್ರಸ್ತಾವಿತ 110/ 
11ಕೆ.ವ್ಹಿ. ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು. 


ಯೋಜನೆಯ ಅಂದಾಜು ವೆಚ್ಚ ರೂ.366.89 ಲಕ್ಷ ರೂಪಾಯಿಗಳು. 


4. ಯೋಜನೆಯ ಹೆಸರು: 


ಪ್ರಮುಖ ಲಕ್ಷಣಗಳು: 


ಬಾಗಲಕೋಟೆ ತಾಲ್ಲೂಕಿನ ಶಿಗೀಕೇರಿ ಗ್ರಾಮದಲ್ಲಿ 2೬10 ಎಂ.ವ್ವಿಎ., 110 ಕೆ.ವ್ಹಿ ವಿದ್ಯುತ್‌ ಉಪಕೇಂದ್ರ ನಿರ್ಮಾಣ 
ಹಾಗೂ ಪ್ರಸ್ತುತ 110 ಕೆ.ವ್ವಿ ಬ.ಬಾಗೇವಾಡಿ- ಬಾಗಲಕೋಟೆ ಡಬಲ್‌ ಸರ್ಕ್ಯುಟ್‌ ಮಾರ್ಗದಿಂದ 110 ಕೆ.ವ್ಹಿ. ಲಿಲೊ 
ಮಾರ್ಗವನ್ನು ನಿರ್ಮಾಣ ಮಾಡಿ ಪ್ರಸ್ತಾವಿತ 110 ಕೆ.ವ್ಹಿ. ಶಿಗೀಕೇರಿ ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು (ಮಾರ್ಗದ 
ಉದ್ದ 0.924 ಕಿ.ಮೀ.) 

ಶಿಗೀಕೇರಿ ಗ್ರಾಮದ ಸುತ್ತಮುತ್ತ ವಿದ್ಯುತ್‌ಚ್ಛಕ್ತಿಯ ಸ್ಥಿತಿಯನ್ನು ಉತ್ತಮಗೊಳಿಸುವುದು. ಪ್ರಸ್ತಾವನೆ ಮಾಡಿದ ವಿದ್ಯುತ್‌ 
ಮಾರ್ಗವು ಮುಚಖಂಡಿ ತಾಂಡಾ, ಬೇವಿನಮಟ್ಟ, ಶಿಗೀಕೇರಿ ಮಾರ್ಗವಾಗಿ ಪ್ರಸ್ತಾವಿತ 110/ 188ೆ.ವ್ಹಿ. ವಿದ್ಯುತ್‌ ಕೇಂದ್ರಕ್ಕೆ 
ಜೋಡಿಸುವುದು. 


ಯೋಜನೆಯ ಅಂದಾಜು ವೆಚ್ಚ ರೂ.523.95 ಲಕ್ಷ ರೂಪಾಯಿಗಳು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ೧೪೯೯ 





5. ಯೋಜನೆಯ ಹೆಸರು: ಮುಧೋಳ ತಾಲ್ಲೂಕಿನ ಸೈದಾಪೂರ ಗ್ರಾಮದಲ್ಲಿ 1x10 ಎಂ.ವ್ವಿ.ಎ., 110 ಕೆ.ವ್ಹಿ. ವಿದ್ಯುತ್‌ ಉಪಕೇಂದ್ರ ನಿರ್ಮಾಣ 
ಹಾಗೂ ಪ್ರಸ್ತುತ 110 ಕೆ.ವ್ವಿ ಮಹಾಲಿಂಗಪುರ- ಘಟಪ್ರಭಾ ಸಿಂಗಲ್‌ ಸರ್ಕ್ಯುಟ್‌ ಮಾರ್ಗದಿಂದ 110 ಕೆ.ವ್ಹಿ. ಲಿಲೊ 
ಮಾರ್ಗವನ್ನು ನಿರ್ಮಾಣ ಮಾಡಿ ಪ್ರಸ್ತಾವಿತ 110 ಕೆ.ವ್ಹಿ, ಸೈದಾಪೂರ ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು (ಮಾರ್ಗದ 
ಉದ್ದ 1.611 ಕಿ.ಮೀ.) 

ಪ್ರಮುಖ ಲಕ್ಷಣಗಳು: ಸೈದಾಪೂರ ಗ್ರಾಮದ ಸುತ್ತಮುತ್ತ ವಿದ್ಯುತ್‌ಚ್ಛಕ್ತಿಯ ಸ್ಥಿತಿಯನ್ನು ಉತ್ತಮಗೊಳಿಸುವುದು. ಪ್ರಸ್ತಾವನೆ ಮಾಡಿದ ವಿದ್ಯುತ್‌ 
ಮಾರ್ಗವು ಮದಭಾವಿ, ಸಂಗನಟ್ಟಿ ಸೈದಾಪೂರ ಮಾರ್ಗವಾಗಿ ಪ್ರಸ್ತಾವಿತ 110 11ಕೆ.ವ್ಹಿ. ವಿದ್ಯುತ್‌ ಕೇಂದ್ರಕ್ಕೆ 
ಜೋಡಿಸುವುದು. 

ಯೋಜನೆಯ ಅಂದಾಜು ವೆಚ್ಚ ರೂ.341.74 ಲಕ್ಷ ರೂಪಾಯಿಗಳು. 

6. ಯೋಜನೆಯ ಹೆಸರು: ಬೀಳಗಿ ತಾಲ್ಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ 110 ಎಂ.ವ್ಹಿ.ಎ., 110 ಕೆ.ವಿ ವಿದ್ಯುತ್‌ ಉಪಕೇಂದ್ರ ನಿರ್ಮಾಣ ಹಾಗೂ 
ಪ್ರಸ್ತುತ 110 ಕೆ.ವ್ಹಿ. ಕಾತರಕಿ- ಬೀಳಗಿ ಸಿಂಗಲ್‌ ಸರ್ಕ್ಯುಟ್‌ ಮಾರ್ಗದಿಂದ 110 ಕೆ.ವ್ಹಿ. ಲಿಲೊ ಮಾರ್ಗವನ್ನು ನಿರ್ಮಾಣ 
ಮಾಡಿ ಪ್ರಸ್ತಾವಿತ 110 ಕೆ.ವ್ಹಿ. ಶಿರಗುಪ್ಪಿ ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು (ಮಾರ್ಗದ ಉದ್ದ 2.792 ಕಿ.ಮೀ.) 

ಪ್ರಮುಖ ಲಕ್ಷಣಗಳು: ಶಿಗೀಕೇರಿ ಗ್ರಾಮದ ಸುತ್ತಮುತ್ತ ವಿದ್ಯುತ್‌ಚ್ಛಕ್ತಿಯ ಸ್ಥಿತಿಯನ್ನು ಉತ್ತಮಗೊಳಿಸುವುದು. ಪ್ರಸ್ತಾವನೆ ಮಾಡಿದ ವಿದ್ಯುತ್‌ 
ಮಾರ್ಗವು ಚಿಕ್ಕಸೌಂಶಿ, ಹಿರೇಸೌಂಶಿ, ಕುಂದರಗಿ, ಕುಂದರಗಿ ಆರ್‌.ಸಿ., ಶಿರಗುಪ್ಪಿ ಮಾರ್ಗವಾಗಿ ಪ್ರಸ್ತಾವಿತ 110/ 
11ಕೆ.ವ್ಹಿ. ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು. 

ಯೋಜನೆಯ ಅಂದಾಜು ವೆಚ್ಚ ರೂ.318.89 ಲಕ್ಷ ರೂಪಾಯಿಗಳು. 
ಮೇಲಿನ ಯೋಜನೆಯನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ ಕಾಯ್ದೆ (1885ರ 13) ಭಾಗ 3ರ ಅನ್ವಯ ಟೆಲಿಗ್ರಾಫ್‌ 
ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ನಿಗಮವು ಹೊಂದಿರುವುದು ಮತ್ತು ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಯೋಜನೆಯ 
ಬಗ್ಗೆ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯ ನಿರ್ವಾಹಕ ಇಂಜಿನೀಯರರು (ವಿ), ಬೃಹತ್‌ ಕಾಮಗಾರಿ ವಿಭಾಗ, 
ಕ.ವಿ.ಪ್ರ.ನಿ.ನಿ., ಬಾಗಲಕೋಟೆ ಇವರಿಗೆ ಈ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ ಎರಡು ತಿಂಗಳುಗಳ ಒಳಗೆ ತಲುಪುವಂತೆ ಕಳುಹಿಸಿಕೊಡಬೇಕು. 
ಕಾರ್ಯನಿರ್ವಾಹಕ ಇಂಜಿನೀಯರ (ವಿ), 
ಪಿ.ಡಿ.57 ಬೃಹತ್‌ ಕಾಮಗಾರಿ ವಿಭಾಗ, 
ಕವಿಪ್ರನಿನಿ, ಬಾಗಲಕೋಟೆ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ಬಿಜಾಪುರ 
ಪ್ರಕಟಣೆ 
ಸಂಖ್ಯೆ: ಬಿಜೆಪಿ! ಎಮ್‌.ಡಬ್ಲ್ಯೂ.ಡಿ./ ಇಇಇ/ ಕ 12/ 120, ದಿನಾಂಕ:22ನೇ ಮೇ, 2006 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮವು 1948ರ ಭಾರತೀಯ ವಿದ್ಯುತ್‌ ಸರಬರಾಜು ಅಧಿನಿಯಮದ ಅನುಬಂಧ 28 ಅನ್ವಯ ಈ ಕೆಳಗೆ 
ತಿಳಿಸಿದ ಯೋಜನೆಗಳನ್ನು ರೂಪಿಸಿದೆ ಹಾಗೂ ಸದರಿ ಯೋಜನೆಗಳ ವಿವರಗಳನ್ನು ಪರವಾನಿಗೆ ಹೊಂದಿದ ಹಾಗೂ ಆಸಕ್ತರಾದ ಇತರೆ ಯಾವುದೇ 
ವ್ಯಕ್ತಿಯ ತಿಳುವಳಿಕೆಗಾಗಿ ಸದರಿ ಅಧಿನಿಯಮದ ಅನುಬಂಧ 29(1)ರ ಅನ್ವಯ ಈ ಮೂಲಕ ಪ್ರಕಟಿಸಿದೆ. ಯೋಜನೆಗಳ ವಿವರಗಳು ಈ 
ಕೆಳಗಿನಂತಿವೆ. 

1. ಯೋಜನೆಯ ಹೆಸರು: ಇಂಡಿ 220 ಕೆವಿ ಉಪಕೇಂದ್ರ- ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕು, ಇಂಡಿ ರಿ.ಸ. 1011 1*2 ರಲ್ಲಿ 2100 
ಎಂ.ವಿ.ಎ., 220/ 110 ಕೆ.ವಿ. ವಿದ್ಯುತ್‌ ಉಪಕೇಂದ್ರ ಸ್ಥಾಪಿಸುವುದು ಮತ್ತು ಬಸವನ ಬಾಗೇವಾಡಿ 220 ಕೆವಿ. ಉಪಕೇಂದ್ರದಿಂದ ಯೋಜಿತ ಇಂಡಿ 
ಉಪಕೇಂದ್ರಕ್ಕೆ 83.085 ಕಿ.ಮಿ. 220 ಕೆವಿ ಯೋಡಿ ಪ್ರಸರಣ ಮಾರ್ಗ ನಿರ್ಮಿಸುವುದು. ಪ್ರಮುಖ ಲಕ್ಷಣಗಳು: ಇಂಡಿ ಮತ್ತು ಸಿಂಧಗಿ ತಾಲ್ಲೂಕಿನ 
ಗ್ರಾಮಗಳಿಗೆ ವಿದ್ಯುತ್‌ ಸರಬರಾಜು ಮತ್ತು ವೋಲ್ಟೇಜ್‌ ಸುಧಾರಣೆ 110 ಕೆವಿ ಇಂಡಿ, ರುಳಕಿ ಮತ್ತು ಯೋಜಿತ ಲಚ್ಯಾಣ, ಹಿರೇಬೇವನೂರ, 
ಅಥರ್ಗಾ ಮತ್ತು ದೇವರ ಹಿಪ್ಪರಗಿ ಉಪಕೇಂದ್ರಗಳಿಗೆ ವಿದ್ಯುತ್‌ ಸರಬರಾಜು ಒದಗಿಸುವುದು. ಹಾದು ಹೋಗುವ ಪ್ರದೇಶ: ಬಸವನ ಬಾಗೇವಾಡಿ, 
ನಂದ್ಯಾಳ, ಹತ್ತರಕಿಹಾಳ, ಇಸ್ಲಾಂಪುರ ತಾಂಡಾ, ಉಕ್ಕಲಿ, ಹೆಗಡಿಹಾಳ, ಉತ್ನಾಳ, ಕತ್ನಳ್ಳಿ, ಬುರಾಣಪುರ, ಅಲಿಯಾಬಾದ ತಾಂಡಾ, ದ್ಯಾಬೇರಿ, 
ನಾಗಠಾಣ, ಜಂಬಗಿ, ಅಥರ್ಗಾ, ಮಿಂಚಿನಾಳ, ರಾಜನಾಳ, ತಡವಲಗಾ, ಲಿಂಗದಳ್ಳಿ, ನಿಂಬಾಳ, ಹಂಜಗಿ, ಹಂಜಗಿ ತಾಂಡಾ, ಕೆಸರಾಳ ತಾಂಡಾ, 
ಇಂಡಿ. ಯೋಜನೆ ಅಂದಾಜು ವೆಚ್ಚ: ರೂ.5598.30 ಲಕ್ಷಗಳು. 

2. ಯೋಜನೆಯ ಹೆಸರು: ಬಿಜಾಪುರ 220 ಕೆವಿ ಉಪಕೇಂದ್ರ- ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲ್ಲೂಕು, ಐನಾಪುರ ರಿ.ಸ. 38/ 1-2 ರಲ್ಲಿ 
2100 ಎಂ.ವಿ.ಎ., 220/ 110 ಕೆ.ವಿ. ವಿದ್ಯುತ್‌ ಉಪಕೇಂದ್ರ ಸ್ಥಾಪಿಸುವುದು ಮತ್ತು ಬಸವನ ಬಾಗೇವಾಡಿ 220 ಕೆವಿ. ಉಪಕೇಂದ್ರದಿಂದ ಯೋಜಿತ 
ಇಂಡಿ ಉಪಕೇಂದ್ರದ ಜೋಡಿ ಪ್ರಸರಣ ಮಾರ್ಗಕ್ಕೆ 5.881 ಲಿಲೋ 220 ಕೆವಿ ಜೋಡಿ ಪ್ರಸರಣ ಮಾರ್ಗ ನಿರ್ಮಿಸುವುದು. ಪ್ರಮುಖ ಲಕ್ಷಣಗಳು: 
ಬಿಜಾಪುರ ಹಾಗೂ ಸುತ್ತಲಿನ ಬಿಜಾಪುರ ತಾಲ್ಲೂಕಿನ ಗ್ರಾಮಗಳಿಗೆ ವಿದ್ಯುತ್‌ ಸರಬರಾಜು ಮತ್ತು ವೋಲ್ಟೇಜ ಸುಧಾರಣೆ, 110 ಕೆವಿ ಬಿಜಾಪುರ, 
ಕೆಐಎಡಿಬಿ ಬಿಜಾಪುರ, ತಿಕೋಟ ಮತ್ತು ಯೋಜಿತ ತೊರವಿ (ಅಲ್‌-ಅಮೀನ್‌- ಬಿಜಾಪುರ ಸಿಟಿ), ಭುತನಾಳ ಉಪಕೇಂದ್ರಗಳಿಗೆ ವಿದ್ಯುತ್‌ 
ಸರಬರಾಜು ಒದಗಿಸುವುದು. ಹಾದು ಹೋಗುವ ಪ್ರದೇಶ: ಐನಾಪುರ, ಉಕುಮನಾಳ, ಬಿಜಾಪುರ ಯೋಜನೆ ಅಂದಾಜು ವೆಚ್ಚ: ರೂ.2810.29 
ಲಕ್ಷಗಳು. 

3. ಯೋಜನೆಯ ಹೆಸರು: ಭೂತನಾಳದಲ್ಲಿನ 33/ 11 ಕೆವಿ ಉಪಕೇಂದ್ರವನ್ನು 2410 ಎಂ.ವಿ.ಎ., 110/ 11 ಕೆವಿ. 110 ಕೆವಿ ವಿದ್ಯುತ್‌ 
ಉಪಕೇಂದ್ರಕ್ಕೆ ಮೇಲ್ದರ್ಜೆಗೆ ಏರಿಸುವುದು ಮತ್ತು ಕೆಐಎಡಿಬಿ ಬಿಜಾಪುರದಿಂದ ತಿಕೋಟಾ 110 ಕೆವಿ ಒಂಟಿ ಪ್ರಸರಣ ಮಾರ್ಗಕ್ಕೆ 1.319 ಕಿ.ಮಿ. 110 
ಕೆವಿ ಲಿಲೋ ಪ್ರಸರಣ ಮಾರ್ಗ ನಿರ್ಮಿಸುವುದು. ಪ್ರಮುಖ ಲಕ್ಷಗಳು: ಭೂತನಾಳ ಹಾಗೂ ಸುತ್ತಲಿನ ಬಿಜಾಪುರದಲ್ಲಿನ ವಿದ್ಯುತ್‌ ಸರಬರಾಜು ಮತ್ತು 
ವೋಲ್ಟೇಜ ಸುಧಾರಣೆ, ಹಾದು ಹೋಗುವ ಪ್ರದೇಶ: ಭೂತನಾಳದಲ್ಲಿನ ಗೋಶಾಲೆ, ಬಿಜಾಪುರ ನೀರು ಸರಬರಾಜು ಸ್ಥಾವರ, ಭೂತನಾಳ, ಯೋಜನೆ 
ಅಂದಾಜು ವೆಚ್ಚ: ರೂ.519.54 ಲಕ್ಷಗಳು. 


೧೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ಭಾಗ - ೩ 





4. ಯೋಜನೆಯ ಹೆಸರು: ಹಿರೇಬೇವನೂರ 110 ಕೆವಿ ಉಪಕೇಂದ್ರ- ಬಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕು ಹಿರೇಬೇವನೂರ ರಿ.ಸ. 2751 
1ರಲ್ಲಿ 1x10 ಎಂ.ವಿ.ಎ., 110/ 11 ಕೆವಿ. 110 ಕೆವಿ ವಿದ್ಯುತ್‌ ಉಪಕೇಂದ್ರಕ್ಕೆ ಸ್ಥಾಪಿಸುವುದು ಮತ್ತು ಇಂಡಿ 220 ಕೆವಿ ಉಪಕೇಂದ್ರದಿಂದ ಲೊಕೆಶನ್‌ 
9 (ಬೈಫರ್ಕೆಶನ್‌ ಗೋಪುರ) ದಿಂದ ಹಿರೇಬೇವನೂರ 110 ಕೆವಿ ಉಪಕೇಂದ್ರಕ್ಕೆ 14.172 ಕಿ.ಮಿ. ಜೋಡಿ ಗೋಪುರದ ಮೇಲೆ 110 ಕೆವಿ ಒಂಟಿ 
ಪ್ರಸರಣ ಮಾರ್ಗ ನಿರ್ಮಿಸುವುದು. ಪ್ರಮುಖ ಲಕ್ಷಣಗಳು: ಹಿರೇಬೇವನೂರ ಹಾಗೂ ಸುತ್ತಲಿನ ಗ್ರಾಮಗಳಿಗೆ ವಿದ್ಯುತ್‌ ಸರಬರಾಜು ಮತ್ತು 
ವೋಲ್ಟೇಜ ಸುಧಾರಣೆ, ಹಾದು ಹೋಗುವ ಪ್ರದೇಶ: ಇಂಡಿ, ಮಾವಿನಹಳ್ಳಿ, ಇಂಗಳಗಿ, ಆಳೂರ, ಭುಯ್ಕಾರ ಹಾಗೂ ಹಿರೇಬೇವನೂರ ಯೋಜನೆ 
ಅಂದಾಜು ವೆಚ್ಚ: ರೂ.513.92 ಲಕ್ಷಗಳು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮವು ಮೇಲ್ಕಂಡ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 2003ರ ಭಾರತೀಯ ವಿದ್ಯುತ್‌ 
ಅಧಿನಿಯಮದ ಅನುಬಂದ 164ರ ಪ್ರಕಾರ 1885ರ ಭಾರತೀಯ ಟೆಲಿಗ್ರಾಫ್‌ ಅಧಿನಿಯಮದ ಭಾಗ 111 ರ ಅನ್ವಯ ಟೆಲಿಗ್ರಾಫ್‌ ಪ್ರಾಧಿಕಾರವು 
ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. ಮೇಲ್ಕಾಣಿಸಿದ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 
ನಿಗಮದ ಪರಿಗಣನೆಗಾಗಿ ಈ ಪ್ರಕಟಣೆಯು ಪ್ರಕಟವಾದ ದಿನಾಂಕದಿಂದ ಎರಡು ತಿಂಗಳೊಳಗಾಗಿ ಕಾರ್ಯನಿರ್ವಾಹಕ ಇಂಜಿನಿಯರ (ವಿ), ಬೃಹತ್‌ 
ಕಾಮಗಾರಿ ವಿಭಾಗ, ಬಿಜಾಪುರ ಇವರಿಗೆ ಕಳುಹಿಸುವುದು. ಅವಧಿಗೆ ಮೀರಿ ತಲುಪಿದ ಯಾವುದೇ ಆಕ್ಷೇಪಣೆಗಳನ್ನು ನಿಗಮವು ಪರಿಗಣಿಸುವುದಿಲ್ಲ. 

ಕಾರ್ಯನಿರ್ವಾಹಕ ಇಂಜಿನಿಯರ (ವಿ), 
ಪಿ.ಡಿ.58 ಬೃಹತ್‌ ಕಾಮಗಾರಿ ವಿಭಾಗ, 
ಕವಿಪ್ರನಿನಿ., ಬಿಜಾಪುರ. 


ನಿರ್ದೇಶಕರ ಕಛೇರಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಬೈತ್‌ಖೋಲ್‌, ಕಾರವಾರ-581302 
ಅಧಿಸೂಚನೆ 
ಕ್ರಮ ಸಂಖ್ಯೆ: ಬಂಒಜಸಾ/ 43/ ಪಿಎಎಸ್‌/ 2002, ದಿನಾಂಕ:8ನೇ ಫೆಬ್ರವರಿ, 2006 
ಮಾಹಿತಿ ಹಕ್ಕು ಅಧಿನಿಯಮ 2005 (ಕೇಂದ್ರ ಅಧಿನಿಯಮ ಸಂಖ್ಯೆ: 22ರ ಸೆಕ್ಷನ್‌ 5(1)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ನಿರ್ದೇಶನಾಲಯ, ಕಾರವಾರಕ್ಕೆ ಸಂಬಂಧಿಸಿದಂತೆ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆಯ ಈ ಕೆಳಗಿನ ಅಧಿಕಾರಿಗಳನ್ನು “ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು” ಎಂದು ನೇಮಕ ಮಾಡಲಾಗಿದೆ. 
1. ಬಂದರು ಅಭಿಯಂತರು, ಕಾರವಾರ. 
2. ಜಲಮೋಜಣಿದಾರ, ಕಾರವಾರ. 
ಮಾಹಿತಿ ಹಕ್ಕು ಅಧಿನಿಯಮ 2005ರ (ಕೇಂದ್ರ ಅಧಿನಿಯಮ ಸಂಖ್ಯೆ 22)ರ ಸೆಕ್ಸನ್‌ 5()ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖಾ ನಿರ್ದೇಶನಾಲಯ ಕಾರವಾರಕ್ಕೆ ಸಂಬಂಧಿಸಿದಂತೆ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆಯ ಈ ಕೆಳಗಿನ ಅಧಿಕಾರಿಗಳನ್ನು “ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು” ಎಂದು ನೇಮಕ ಮಾಡಲಾಗಿದೆ. 
1. ಆಡಳಿತ ಸಹಾಯಕರು, ಕಾರವಾರ. 
2. ಕೆಡವು ಅಧಿಕಾರಿ, ಕಾರವಾರ. 
ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್‌ 19(1)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ “ನಿರ್ದೇಶಕರು, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕಾರವಾರ” ಇವರನ್ನು ಮೇಲನವಿ ಪ್ರಾಧಿಕಾರ ಎಂದು ನೇಮಕ ಮಾಡಲಾಗಿದೆ. 
ನಿರ್ದೇಶಕರು, 
ಪಿ.ಆರ್‌.486 ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಕಾರವಾರ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಇವರ ಕಾರ್ಯಾಲಯ 
ಸಂಖ್ಯೆ: ಡಿಆರ್‌ಕೆ: ಎಲ್‌ಕ್ಕೂಡಿ: ಸಿಆರ್‌ 62, 2005-06, ದಿನಾಂಕ:7ನೇ ಫೆಬ್ರವರಿ, 2006 
ವಿಷಯ: ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಬೇವಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಗೌರಿಬಿದನೂರು 
ತಾಲ್ಲೂಕು ಈ ಸಹಕಾರ ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡುವ 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಇವರ ಪತ್ರದ ಸಂಖ್ಯೆ: ಸನಿ:48: ಸಮಾಪನೆ: 
ಸಿಆರ್‌.35: 2005-06, ದಿನಾಂಕ: 03.02.2006. 
ಪ್ರಸ್ತಾವನೆ: 
ಬೇವಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಗೌರಿಬಿದನೂರು ತಾಲ್ಲೂಕು, ಕೋಲಾರ ಜಿಲ್ಲೆ, ಈ ಸಂಘವು ಸ್ಥಾಪನೆಗೊಂಡ 
ನಂತರ ಕೆಲವು ವರ್ಷಗಳು ಮಾತ್ರ ತನ್ನ ಚಟುವಟಿಕೆಯನ್ನು ನಿರ್ವಹಿಸಿ ನಂತರ ಯಾವುದೇ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ 
ಸದರಿ ಸಂಘವನ್ನು ಪುನಶ್ಚೇತನ ಮಾಡುವುದಕ್ಕೆ ಸಾಧ್ಯತೆ ಇಲ್ಲದಿರುವುದರಿಂದ ಈ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ 
ಅಥವಾ ಸರ್ಕಾರಕ್ಕಾಗಲಿ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಯಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಗೌರಿಬಿದನೂರು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿಕ್ಕಬಳ್ಳಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ೧೫೦೧ 





ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂದಕರು, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 

ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊಡಡಿಸಿದೆ. 
ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)(ಬಿ) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ: 21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು 
ಪ್ರಯೋಗಿಸಿ ಡಿ.ಸಿ. ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಬೇವಿನಹಳ್ಳಿ ಹಾಲು 
ಉತ್ಪಾದಕರ ಸಹಕಾರ ಸಂಘ ನಿ., ಗೌರಿಬಿದನೂರು ತಾಲ್ಲೂಕು, ಕೋಲಾರ ಜಿಲ್ಲೆ, ಈ ಸಹಕಾರ ಸಂಘವನ್ನು ಯುಣಸಮಾಪನೆಗೊಳಿಸಿ ಸಂಘಕ್ಕೆ 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗೌರಿಬಿದನೂರು ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊಡಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳಿಗೆ ಈ ಕೂಡಲೇ ಸಂಘದ ಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಿ 3 ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 07.02.2006ರಂದು ಹೊಡಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.488 ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 
ಸಂಖ್ಯೆ: ಡಿಆರ್‌ಕೆ: ಎಲ್‌ಕ್ಕೂಡಿ: ಸಿಆರ್‌ 63, 2005-06, ದಿನಾಂಕ:7ನೇ ಫೆಬ್ರವರಿ, 2006 
ವಿಷಯ: ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಲೇಬರ್‌ ಕಾಂಟ್ರಾಕ್ಟ್‌ ಸಹಕಾರ ಸಂಘ ನಿ., ಗೌರಿಬಿದನೂರು ಈ ಸಹಕಾರ 
ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಇವರ ಪತ್ರದ ಸಂಖ್ಯೆ: ಸನಿ:48: ಸಮಾಪನೆ: 
ಸಿಆರ್‌.35: 2005-06, ದಿನಾಂಕ: 03.02.2006. 

ಪ್ರಸ್ತಾವನೆ: 

ಲೇಬರ್‌ ಕಾಂಟ್ರಾಕ್ಟ್‌, ಸಹಕಾರ ಸಂಘ ನಿ., ಗೌರಿಬಿದನೂರು, ಕೋಲಾರ ಜಿಲ್ಲೆ, ಈ ಸಂಘವು ಸ್ಥಾಪನೆಗೊಂಡ ನಂತರ ಕೆಲವು ವರ್ಷಗಳು 
ಮಾತ್ರ ತನ್ನ ಚಟುವಟಿಕೆಯನ್ನು ನಿರ್ವಹಿಸಿ ನಂತರ ಯಾವುದೇ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ ಸದರಿ ಸಂಘವನ್ನು 
ಪುನಶ್ಚೇತನ ಮಾಡುವುದಕ್ಕೆ ಸಾಧ್ಯತೆ ಇಲ್ಲದಿರುವುದರಿಂದ ಈ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ ಸರ್ಕಾರಕ್ಕಾಗಲಿ 
ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಯಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, 
ಗೌರಿಬಿದನೂರು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿಕ್ಕಬಳ್ಳಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂದಕರು, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 720)(ಬಿ) ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ: 21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ ಡಿ.ಸಿ. 
ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಲೇಬರ್‌ ಕಾಂಟ್ರಾಕ್ಟ್‌ ಸಹಕಾರ ಸಂಘ ನಿ., 
ಗೌರಿಬಿದನೂರು, ಕೋಲಾರ ಜಿಲ್ಲೆ, ಈ ಸಹಕಾರ ಸಂಘವನ್ನು ಯಣಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗೌರಿಬಿದನೂರು 
ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊಡಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳಿಗೆ ಈ ಕೂಡಲೇ ಸಂಘದ ಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಿ 3 ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 07.02.2006ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.489 ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಇವರ ಕಾರ್ಯಾಲಯ 
ಸಂಖ್ಯೆ: ಡಿಆರ್‌ಕೆ: ಎಲ್‌ಕ್ಕೂಡಿ: ಸಿಆರ್‌-39 08/ 2005-06, ದಿನಾಂಕ:7ನೇ ಫೆಬ್ರವರಿ, 2006 
ವಿಷಯ: ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಕೃಷಿ ಹುಟ್ಟುವಳಿಗಳ ಸಂಸ್ಕರಣ ಹಾಗೂ ಮಾರಾಟ ಸಹಕಾರ ಸಂಘ ನಿ., 
ಕಣಜೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲ್ಲೂಕು ಈ ಸಹಕಾರ ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಇವರ ಪತ್ರದ ಸಂಖ್ಯೆ: ಸನಿ:48: ಸಮಾಪನೆ: 
ಸಿಆರ್‌.35: 2005-06, ದಿನಾಂಕ: 03.02.2006. 


ಕೃಷಿ ಹುಟ್ಟುವಳಿಗಳ ಸಂಸ್ಕರಣ ಹಾಗೂ ಮಾರಾಟ ಸಹಕಾರ ಸಂಘ ನಿ., ಕಣಜೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲ್ಲೂಕು, ಕೋಲಾರ ಜಿಲ್ಲೆ, ಈ 
ಸಂಘವು ಸ್ಥಾಪನೆಗೊಂಡ ನಂತರ ಕಾರ್ಯಾರಂಭ ಮಾಡದೇ ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ 


೧೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ಭಾಗ - ೩ 





ಸದರಿ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ 
ಸಂಘವನ್ನು ಯಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 
ಚಿಕ್ಕಬಳ್ಳಾಪುರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿಕ್ಕಬಳ್ಳಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂದಕರು, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)(ಬಿ) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:68:ಸಿಎಲ್‌ಎಂ:2001 ದಿನಾಂಕ: 21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು 
ಪ್ರಯೋಗಿಸಿ ಡಿ.ಸಿ. ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಕೃಷಿ ಹುಟ್ಟುವಳಿಗಳ ಸಂಸ್ಕರಣ 
ಹಾಗೂ ಮಾರಾಟ ಸಹಕಾರ ಸಂಘ ನಿ, ಕಣಜೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಹಕಾರ ಸಂಘವನ್ನು 
ಯಣಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಚಿಕ್ಕಬಳ್ಳಾಪುರ ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊಡಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳಿಗೆ ಸಂಘದ ಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 07.02.2006ರಂದು ಹೊಡಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.490 ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಇವರ ಕಾರ್ಯಾಲಯ 
ಸಂಖ್ಯೆ: ಡಿಆರ್‌ಕೆ: ಎಲ್‌ಕ್ಕೂಡಿ: ಸಿಆರ್‌ 38, 2005-06, ದಿನಾಂಕ:7ನೇ ಫೆಬ್ರವರಿ, 2006 
ವಿಷಯ: ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಸುಲ್ತಾನಪೇಟೆ ಪಾಟರಿ ಸಹಕಾರ ಸಂಘ ನಿ., ಚಿಕ್ಕಬಳ್ಳಾಪುರ ಈ ಸಹಕಾರ 
ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಇವರ ಪತ್ರದ ಸಂಖ್ಯೆ: ಸನಿ:48: ಸಮಾಪನೆ: 
ಸಿಆರ್‌.35: 2005-06, ದಿನಾಂಕ: 03.02.2006. 

ಪ್ರಸ್ತಾವನೆ: 

ಸುಲ್ತಾನಪೇಟೆ ಪಾಟರಿ ಸಹಕಾರ ಸಂಘ ನಿ., ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ಈ ಸಂಘವು ಸ್ಥಾಪನೆಗೊಂಡ ನಂತರ ಕೆಲವು ವರ್ಷಗಳು 
ಮಾತ್ರ ತನ್ನ ಚಟುವಟಿಕೆಯನ್ನು ನಿರ್ವಹಿಸಿ ನಂತರ ಯಾವುದೇ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ ಸದರಿ ಸಂಘವನ್ನು 
ಪುನಶ್ಚೇತನ ಮಾಡುವುದಕ್ಕೆ ಸಾಧ್ಯತೆ ಇಲ್ಲದಿರುವುದರಿಂದ ಈ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ ಸರ್ಕಾರಕ್ಕಾಗಲಿ 
ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಬುಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಚಿಕ್ಕಬಳ್ಳಾಪುರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂದಕರು, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)(ಬಿ) ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ: 21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ ಡಿ.ಸಿ. 
ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ಸುಲ್ತಾನಪೇಟೆ ಪಾಟರಿ ಸಹಕಾರ ಸಂಘ ನಿ., 
ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ಈ ಸಹಕಾರ ಸಂಘವನ್ನು ಬುಣಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಕಛೇರಿ, ಚಿಕ್ಕಬಳ್ಳಾಪುರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 07.02.2006ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.491 ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಇವರ ಕಾರ್ಯಾಲಯ 
ಸಂಖ್ಯೆ: ಡಿಆರ್‌ಕೆ: ಎಲ್‌ಕ್ಕೂಡಿ: ಸಿಆರ್‌ 37, 2005-06, ದಿನಾಂಕ:7ನೇ ಫೆಬ್ರವರಿ, 2006 
ವಿಷಯ: ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಹಿಂದುಳಿದ ವರ್ಗದವರ ವಿವಿದೋದ್ದೇಶ ಸಹಕಾರ ಸಂಘ ನಿ., ಚಿಕ್ಕಬಳ್ಳಾಪುರ 
ಈ ಸಹಕಾರ ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡುವ ಬಗ್ಗೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ೧೫೦೩ 





ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಇವರ ಪತ್ರದ ಸಂಖ್ಯೆ: ಸನಿ:48: ಸಮಾಪನೆ: 
ಸಿಆರ್‌.35: 2005-06, ದಿನಾಂಕ: 03.02.2006. 

ಪ್ರಸ್ತಾವನೆ: 

ಹಿಂದುಳಿದ ವರ್ಗದವರ ವಿವಿದೋದ್ದೇಶ ಸಹಕಾರ ಸಂಘ ನಿ., ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ಈ ಸಂಘವು ಸ್ಥಾಪನೆಗೊಂಡ ನಂತರ 
ಕೆಲವು ವರ್ಷಗಳು ಮಾತ್ರ ತನ್ನ ಚಟುವಟಿಕೆಯನ್ನು ನಿರ್ವಹಿಸಿ ನಂತರ ಯಾವುದೇ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ ಸದರಿ 
ಸಂಘವನ್ನು ಪುನಶ್ಚೇತನ ಮಾಡುವುದಕ್ಕೆ ಸಾಧ್ಯತೆ ಇಲ್ಲದಿರುವುದರಿಂದ ಈ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ 
ಸರ್ಕಾರಕ್ಕಾಗಲಿ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಬುಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಸಂಘಗಳ 
ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಚಿಕ್ಕಬಳ್ಳಾಪುರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ 
ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂದಕರು, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)(ಬಿ) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಡಿ.ಸಿ. ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ಹಿಂದುಳಿದ ವರ್ಗದವರ ವಿವಿದೋದ್ದೇಶ 
ಸಹಕಾರ ಸಂಘ ನಿ., ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ಈ ಸಹಕಾರ ಸಂಘವನ್ನು ಯಣಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಸಂಘಗಳ ನಿರೀಕ್ಷಕರು, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಚಿಕ್ಕಬಳ್ಳಾಪುರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 07.02.2006ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.492 ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 
ಸಂಖ್ಯೆ: ಡಿಆರ್‌ಕೆ: ಎಲ್‌ಕ್ಕೂಡಿ: ಸಿಆರ್‌ 36, 2005-06, ದಿನಾಂಕ:7ನೇ ಫೆಬ್ರವರಿ, 2006 
ವಿಷಯ: ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಸುದ್ದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚಿಕ್ಕಬಳ್ಳಾಪುರ 
ತಾಲ್ಲೂಕು ಈ ಸಹಕಾರ ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡುವ 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಇವರ ಪತ್ರದ ಸಂಖ್ಯೆ: ಸನಿ:48: ಸಮಾಪನೆ: 
ಸಿಆರ್‌.35: 2005-06, ದಿನಾಂಕ: 03.02.2006. 

ಪ್ರಸ್ತಾವನೆ: 

ಸುದ್ದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚಿಕ್ಕಬಳ್ಳಾಪುರ ತಾಲ್ಲೂಕು, ಕೋಲಾರ ಜಿಲ್ಲೆ, ಈ ಸಂಘವು ಸ್ಥಾಪನೆಗೊಂಡ ನಂತರ 
ಕೆಲವು ವರ್ಷಗಳು ಮಾತ್ರ ತನ್ನ ಚಟುವಟಿಕೆಯನ್ನು ನಿರ್ವಹಿಸಿ ನಂತರ ಯಾವುದೇ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ ಸದರಿ 
ಸಂಘವನ್ನು ಪುನಶ್ಚೇತನ ಮಾಡುವುದಕ್ಕೆ ಸಾಧ್ಯತೆ ಇಲ್ಲದಿರುವುದರಿಂದ ಈ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ 
ಸರ್ಕಾರಕ್ಕಾಗಲಿ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಯಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಸಂಘಗಳ 
ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಚಿಕ್ಕಬಳ್ಳಾಪುರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ 
ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂದಕರು, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(0)(ಬಿ) ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ ಡಿ.ಸಿ. 
ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಸುದ್ದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿ., ಚಿಕ್ಕಬಳ್ಳಾಪುರ ತಾಲ್ಲೂಕು, ಕೋಲಾರ ಜಿಲ್ಲೆ, ಈ ಸಹಕಾರ ಸಂಘವನ್ನು ಯಣಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಸಂಘಗಳ ನಿರೀಕ್ಷಕರು, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಚಿಕ್ಕಬಳ್ಳಾಪುರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 07.02.2006ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.493 ಕೋಲಾರ ಜಿಲ್ಲೆ, ಕೋಲಾರ. 


೧೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ಭಾಗ - ೩ 





ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ ಕೋಲಾರ ಇವರ ಕಾರ್ಯಾಲಯ 
ಸಂಖ್ಯೆ: ಡಿಆರ್‌ಕೆ: ಎಲ್‌ಕ್ಕೂಡಿ: ಸಿಆರ್‌ 35, 2005-06, ದಿನಾಂಕ:7ನೇ ಫೆಬ್ರವರಿ, 2006 
ವಿಷಯ: ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ನಕ್ಸಲಬಚ್ಚಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಚಿಕ್ಕಬಳ್ಳಾಪುರ 
ತಾಲ್ಲೂಕು ಈ ಸಹಕಾರ ಸಂಘವನ್ನು ಯಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡುವ 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಇವರ ಪತ್ರದ ಸಂಖ್ಯೆ: ಸನಿ:48: ಸಮಾಪನೆ: 
ಸಿಆರ್‌.35: 2005-06, ದಿನಾಂಕ: 03.02.2006. 

ಪ್ರಸ್ತಾವನೆ: 

ನಕ್ಸಲಬಚ್ಚಹಳ್ಳಿ ಹಾಲು ಉತ್ಸಾದಕರ ಸಹಕಾರ ಸಂಘ ನಿ., ಚಿಕ್ಕಬಳ್ಳಾಪುರ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಂಘವು ಸ್ಥಾಪನೆಗೊಂಡ 
ನಂತರ ಕೆಲವು ವರ್ಷಗಳು ಮಾತ್ರ ತನ್ನ ಚಟುವಟಿಕೆಯನ್ನು ನಿರ್ವಹಿಸಿ ನಂತರ ಯಾವುದೇ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ 
ಸದರಿ ಸಂಘವನ್ನು ಪುನಶ್ಚೇತನ ಮಾಡುವುದಕ್ಕೆ ಸಾಧ್ಯತೆ ಇಲ್ಲದಿರುವುದರಿಂದ ಈ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ 
ಅಥವಾ ಸರ್ಕಾರಕ್ಕಾಗಲಿ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಯಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಸಂಘಗಳ 
ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಚಿಕ್ಕಬಳ್ಳಾಪುರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ 
ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂದಕರು, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)(ಬಿ) ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ ಡಿ.ಸಿ. 
ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ನಕ್ಸಲಬಚ್ಚಹಳ್ಳಿ ಹಾಲು ಉತ್ಸಾದಕರ ಸಹಕಾರ ಸಂಘ 
ನಿ. ಚಿಕ್ಕಬಳ್ಳಾಪುರ ತಾಲ್ಲೂಕು, ಕೋಲಾರ ಜಿಲ್ಲೆ ಈ ಸಹಕಾರ ಸಂಘವನ್ನು ಯಣಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಸಂಘಗಳ ನಿರೀಕ್ಷಕರು, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಚಿಕ್ಕಬಳ್ಳಾಪುರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 07.02.2006ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.494 ಕೋಲಾರ ಜಿಲ್ಲೆ, ಕೋಲಾರ. 


ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಇವರ ಕಾರ್ಯಾಲಯ 
ಸಂಖ್ಯೆ: ಡಿಆರ್‌ಕೆ: ಎಲ್‌ಕ್ಕೂಡಿ: ಸಿಆರ್‌ 9, 2005-06, ದಿನಾಂಕ:7ನೇ ಫೆಬ್ರವರಿ, 2006 
ವಿಷಯ: ಕಾರ್ಯವನ್ನು ನಿರ್ವಹಿಸದಂತೆ ಸ್ಥಗಿತಗೊಂಡಿರುವ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ., ಗುಡಿಬಂಡೆ ಈ 
ಸಹಕಾರ ಸಂಘವನ್ನು ಖುಣಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿಕ್ಕಬಳ್ಳಾಪುರ ಉಪವಿಭಾಗ, ಇವರ ಪತ್ರದ ಸಂಖ್ಯೆ: ಸನಿ:48: ಸಮಾಪನೆ: 
ಸಿಆರ್‌.35: 2005-06, ದಿನಾಂಕ: 03.02.2006. 

ಪ್ರಸ್ತಾವನೆ: 

ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ., ಗುಡಿಬಂಡೆ, ಕೋಲಾರ ಜಿಲ್ಲೆ, ಈ ಸಂಘವು ಸ್ಥಾಪನೆಗೊಂಡ ನಂತರ ಕೆಲವು 
ವರ್ಷಗಳು ಮಾತ್ರ ತನ್ನ ಚಟುವಟಿಕೆಯನ್ನು ನಿರ್ವಹಿಸಿ ನಂತರ ಯಾವುದೇ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ ಸದರಿ 
ಸಂಘವನ್ನು ಪುನಶ್ಚೇತನ ಮಾಡುವುದಕ್ಕೆ ಸಾಧ್ಯತೆ ಇಲ್ಲದಿರುವುದರಿಂದ ಈ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ ಅಥವಾ 
ಸರ್ಕಾರಕ್ಕಾಗಲಿ ಯಾವುದೇ ಉಪಯೋಗ ಇಲ್ಲದಿರುವುದರಿಂದ ಸದರಿ ಸಂಘವನ್ನು ಯುಣಸಮಾಪನೆಗೊಳಿಸಿ, ಈ ಸಂಘಕ್ಕೆ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಬಾಗೇಪಲ್ಲಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿಕ್ಕಬಳ್ಳಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂದಕರು, ಚಿಕ್ಕಬಳ್ಳಾಪುರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ 
ಒಳಪಡಿಸುವುದು ಸೂಕ್ತವೆಂದು ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72()(ಬಿ) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:68:ಸಿಎಲ್‌ಎಂ:2001 ದಿನಾಂಕ:21.11.2001ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ 
ಡಿ.ಸಿ. ನಾಗರಾಜಯ್ಯ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ 
ಸಂಘ ನಿ., ಗುಡಿಬಂಡೆ, ಕೋಲಾರ ಜಿಲ್ಲೆ, ಈ ಸಹಕಾರ ಸಂಘವನ್ನು ಖಣಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಾಗೇಪಲ್ಲಿ 
ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊಡಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗಾಗಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 07.02.2006ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.495 ಕೋಲಾರ ಜಿಲ್ಲೆ, ಕೋಲಾರ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ೧೫೦೫ 





ಕೃಷಿ ಮಾರುಕಟ್ಟೆ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 2ನೇ ರಾಜಭವನ ರಸ್ತೆ, ಪಿ.ಬಿ. ನಂ.5309, ಬೆಂಗಳೂರು-01 
ಅಧಿಸೂಚನೆ 
ಸಂಖ್ಯೆ: ಕೃಮಾಇ: 182: ನಿಯವಿ: 2004, ದಿನಾಂಕ:8ನೇ ಫೆಬ್ರವರಿ, 2006 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ ಪ್ರಕರಣ 6ರ ಉಪಪ್ರಕರಣ ()ರ ಮೇರೆಗೆ 
ಹೊರಡಿಸಲಾಗಿದ್ದ ಅಧಿಸೂಚನೆ ಸಂಖ್ಯೆ: ಎಂಡಿ: ಆರ್‌ಜಿಎನ್‌2:ಇಎಸ್‌ಟಿ: ಸಿಆರ್‌: 138: ಆರ್‌ ಮತ್ತು ಇ 75-76, ದಿನಾಂಕ: 03.12.1975ರಲ್ಲಿ 
(ಇನ್ನು ಮುಂದೆ ಸದರಿ ಅಧಿಸೂಚನೆ ಎಂದು ಉಲ್ಲೇಖಿಸಲಾಗಿದೆ) ಕರ್ನಾಟಕದಲ್ಲಿನ ಕೃಷಿ ಮಾರಾಟ ನಿರ್ದೇಶಕರು, ಬೆಂಗಳೂರು ಇವರು ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿ, ಶಿವಮೊಗ್ಗ ಸಮಿತಿ ವ್ಯಾಪ್ತಿಯ ತೀರ್ಥಹಳ್ಳಿ ಪುರಸಭೆ ವ್ಯಾಪ್ತಿಯ ಪ್ರದೇಶವನ್ನು “ಉಪಮಾರುಕಟ್ಟೆ” ಎಂದು ಮತ್ತು ಸದರಿ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳವನ್ನು “ಉಪಮಾರುಕಟ್ಟೆ ಪ್ರಾಂಗಣ” ಎಂದು ಘೋಷಿಸಿದ್ದರು. 
ಆದಕಾರಣ, ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನಗಳ ಮಾರಾಟ 
ನಿಯಂತ್ರಣಕ್ಕಾಗಿ ತೀರ್ಥಹಳ್ಳಿ ತಾಲ್ಲೂಕಿನ ಕಸಬಾ ಹೋಬಳಿ ಗ್ರಾಮದ ಸರ್ವೆ ನಂ.1:1, 1:2, 2, 4:2, 4:4, 4:5, 4:7, 4:8, 4:9, 4:10ರಲ್ಲಿ 
ಕ್ರಮವಾಗಿ ಒಟ್ಟು 5 ಎಕರೆ 5 ಗುಂಟೆ ವಿಸ್ತೀರ್ಣದ ಜಮೀನನ್ನು ಸಮಿತಿಯು ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಿರುವ ಜಮೀನಿನ ಪ್ರದೇಶವನ್ನು 
ಸದರಿ ಅಧಿಸೂಚನೆಯಲ್ಲಿ ಘೋಷಿಸಲಾದ ಉಪಮಾರುಕಟ್ಟೆ ಪ್ರಾಂಗಣದ ಬದಲಾಗಿ ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ 
ಸೀಮಾಬದ್ಧಗೊಳಿಸಿ ಘೋಷಿಸಲು ಈಗ ಉದ್ದೇಶಿಸಲಾಗಿದೆ. 
ಆದ್ದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ, ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ ಪ್ರಕರಣ 3ನ್ನು ಓದಿ ಪ್ರಕರಣ 663ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಸೈಯದ್‌ ಜಮೀರ್‌ ಪಾಷಾ ಆದ ನಾನು, ಶಿವಮೊಗ್ಗ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಸರ್ಕಾರದ ಅಧಿಸೂಚನೆ ಮೂಲಕ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನಗಳ ಮಾರಾಟ 
ನಿಯಂತ್ರಣಕ್ಕಾಗಿ ಸದರಿ ಅಧಿಸೂಚನೆಯಲ್ಲಿ ಉಪಮಾರುಕಟ್ಟೆ ಪ್ರಾಂಗಣ ಘೋಷಣೆಗೆ ಸಂಬಂಧಿಸಿದ್ದರ ಮಟ್ಟಿಗೆ ನಿರ್ದಿಷ್ಟಪಡಿಸಿರುವ ಸ್ಥಳವನ್ನು 
ರದ್ದುಪಡಿಸಿ ತೀರ್ಥಹಳ್ಳಿ ಪುರಸಭೆ ವ್ಯಾಪ್ತಿಯ ಸರ್ವೆ ನಂ.1:1, 1:2, 2, 4:2, 4:4, 4:5, 427, 4:8, 4:9, 4:10ರಲ್ಲಿ 5 ಎಕರೆ 5 ಗುಂಟೆ 
ಪ್ರದೇಶವನ್ನು ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಸೀಮಾಬದ್ಧಗೊಳಿಸಿ “ಉಪಮಾರುಕಟ್ಟೆ” ಎಂದು ಘೋಷಿಸಲು ಈ ಮೂಲಕ 
ಉದ್ದೇಶವನ್ನು ಪ್ರಕಟಿಸಿದ್ದೇನೆ. 
ಅನುಸೂಚಿ 
ತೀರ್ಥಹಳ್ಳಿ ಪುರಸಭೆ ವ್ಯಾಪ್ತಿಯ ಸರ್ವೆ ನಂ.1:1, 1:2, 2, 4:2, 4:4, 4:5, 4:7, 4:8, 4:9, 4:10ರಲ್ಲಿ ಕ್ರಮವಾಗಿ 5 ಎಕರೆ 5 ಗುಂಟೆ 
ಜಮೀನಿನ ಈ ಕೆಳಗಿನ ಸೀಮಾಬದ್ಧ ಸ್ಥಳ: 
ಪೂರ್ವಕ್ಕೆ - ಹೆಚ್‌.ಎಂ. ರಸ್ತೆ. 
ಪಶ್ಚಿಮಕ್ಕೆ - ಖಾಸಗಿ ಜಮೀನು ಸರ್ವೆ ನಂ.9. 
ಉತ್ತರಕ್ಕೆ - ತೀರ್ಥಹಳ್ಳಿ ಪಟ್ಟಣ ಬಡಾವಣೆ. 
ದಕ್ಷಿಣಕ್ಕೆ - ಸರ್ವೆ ನಂ.4:6ಎ, 4:6ಬಿ, 4:6ಬಿ2, 4:6ಬಿ3, 4:11, 4:12 ಹಾಗೂ 4:18ರಲ್ಲಿನ ಜಮೀನು. 
ಮೇಲಿನ ಉದ್ದೇಶಿತ ಪ್ರಸ್ತಾವಕ್ಕೆ ಆಕ್ಷೇಪಣೆ/ ಸಲಹೆಗಳು ಇದ್ದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 31 


ಉಲ 
ದಿನಗಳೊಳಗಾಗಿ ತಲುಪುವಂತೆ ಕಳುಹಿಸಿಕೊಟ್ಟಲ್ಲಿ ಪರಿಶೀಲಿಸಲಾಗುವುದು. ಆಕ್ಷೇಪಣೆ/ ಸಲಹೆಗಳನ್ನು ನಿರ್ದೇಶಕರು, ಕೃಷಿ ಮಾರುಕಟ್ಟೆ ಇಲಾಖೆ, 
ನಂ.16, 2ನೇ ರಾಜಭವನ ರಸ್ತೆ, ಬೆಂಗಳೂರು-01 ಇವರ ವಿಳಾಸಕ್ಕೆ ಕಳುಹಿಸಿಕೊಡಬಹುದೆಂದು ಈ ಮೂಲಕ ಸೂಚನೆ ನೀಡಲಾಗಿದೆ. 
ಸೈಯದ್‌ ಜಮೀರ್‌ ಪಾಷಾ, 


ಪಿ.ಆರ್‌.496 ನಿರ್ದೇಶಕರು. 


ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ನಿರ್ದೇಶಕರ ಕಛೇರಿ, ಬೆಂಗಳೂರು-560001 
ಸರ್ಕಾರಿ ಸೇವೆಯಿಂದ ವಜಾ ಮಾಡಿದ ಬಗ್ಗೆ ಪ್ರಕಟಣೆ 
ಅಮಾನತ್ತಿನಲ್ಲಿರುವ ಶ್ರೀ ಆರ್‌.ಸಿ. ರೇಣುಕಾ ಸ್ವಾಮಿ, ಅಭಿವೃದ್ಧಿ ಅಧಿಕಾರಿ, ಸಣ್ಣ ಉಳಿತಾಯ ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ, ಜಿಲ್ಲೆ ಆದ 
ನಿಮ್ಮನ್ನು ಅನಧಿಕೃತ ಗೈರು ಹಾಜರಿಯ ಕರ್ತವ್ಯಲೋಪಗಳ ಸಂಬಂಧ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲನವಿ) 
ನಿಯಮಗಳು 1957ರ ನಿಯಮದ 8 (i) ನೇ ನಿಯಮದ ಪ್ರಕಾರ “ಸರ್ಕಾರಿ ಸೇವೆಯಿಂದ ವಜಾ ಮಾಡುವ” (Dismissal from Service) 
ಕಠಿಣ ದಂಡನೆ ವಿಧಿಸಿ, ಆದೇಶ ಸಂಖ್ಯೆ: ಸಉಸಿ (5) 68: 2002-03 ದಿನಾಂಕ: 06.02.2006 ಮತ್ತು ತಿದ್ದುಪಡಿ ದಿನಾಂಕ: 10.02.2006ರಲ್ಲಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾ ಮಾಡಲಾಗಿದೆ. 
ನಿರ್ದೇಶಕರು, 
ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ, ಬೆಂಗಳೂರು. 


ವಿಶ್ವೇಶ್ವರಯ್ಯ ಕೇಂದ್ರ, ಒಂದನೇ ಅಂತಸ್ತು, ಡಾ: ಬಿ.ಆರ್‌. ಅಂಬೇಡ್ಕರ್‌ ವೀಧಿ, ಬೆಂಗಳೂರು-560001 
ತಿದ್ದುಪಡಿ 
ಕ್ರ.ಸಂ. ಸಉಸಿ (5) 68: 2003-04, ದಿನಾಂಕ: 10ನೇ ಫೆಬ್ರವರಿ, 2006 

ಅಮಾನತ್ತಿನಲ್ಲಿದ್ದ ಶ್ರೀ ಆರ್‌.ಸಿ. ರೇಣುಕಾ ಸ್ವಾಮಿ, ಅಭಿವೃದ್ಧಿ ಅಧಿಕಾರಿ, ಸಣ್ಣ ಉಳಿತಾಯ ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ, ಇವರ 

ಅನಧಿಕೃತ ಗೈರು ಹಾಜರಿ ಕರ್ತವ್ಯ ಲೋಪದ ದಂಡನಾ ಆದೇಶ ಸಂಖ್ಯೆ: ಸಉಸಿ(5) 68:2002-03, ದಿನಾಂಕ:06.02.2006ರಲ್ಲಿ ಆದೇಶದ ಭಾಗದ 
ಆರನೇ ಸಾಲಿನಲ್ಲಿರುವ ನಿಯಮ 8 (1) ನಿಯಮ 8 (೪) ಎಂದು ಓದಿಕೊಳ್ಳತಕ್ಕದ್ದು. 

ನಿರ್ದೇಶಕರು, 
ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ, ಬೆಂಗಳೂರು. 


೧೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ಭಾಗ - ೩ 





ನಿರ್ದೇಶಕರು, ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ, ಬೆಂಗಳೂರು ಇವರ ನಡವಳಿಗಳು 
ವಿಷಯ: ಶ್ರೀ ಆರ್‌.ಸಿ. ರೇಣುಕಾಸ್ವಾಮಿ, ಅಭಿವೃದ್ಧಿ ಅಧಿಕಾರಿ (ಅಮಾನತ್ತಿನಲ್ಲಿರುವ), ಸಣ್ಣ ಉಳಿತಾಯ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ 
ಜಿಲ್ಲೆ ಇವರಿಗೆ ಕರ್ತವ್ಯ ಲೋಪ ಹಾಗೂ ಗೈರು ಹಾಜರಿ ಸಂಬಂಧ ಕಠಿಣ ದಂಡನೆ ವಿಧಿಸುವ ಬಗ್ಗೆ. 

ಓದಲಾಗಿದೆ. 1. ನಿರ್ದೇಶನಾಲಯದ ಅಧಿಕೃತ ಜ್ಞಾಪನ ಪತ್ರ ದಿನಾಂಕ: 24:12.2002. 

- ನಿರ್ದೇಶನಾಲಯದ ಜ್ಞಾಪನ ಪತ್ರ ದಿನಾಂಕ: 22.03.2003. 

- ಶ್ರೀ ಆರ್‌.ಸಿ. ರೇಣುಕಾಸ್ವಾಮಿ, ಅಭಿವೃದ್ಧಿ ಅಧಿಕಾರಿ ಇವರ ನಿವೇದನೆ ದಿನಾಂಕ: 18.03.2003 ಮತ್ತು 19.05.2003. 

. ನಿರ್ದೇಶನಾಲಯದ ನಡವಳಿ ಆದೇಶ ದಿನಾಂಕ: 28.05.2003. 

- ಶ್ರೀ ಆರ್‌.ಸಿ. ರೇಣುಕಾಸ್ವಾಮಿ, ಅಭಿವೃದ್ಧಿ ಅಧಿಕಾರಿ ಇವರ ಮನವಿ ದಿನಾಂಕ: 03.11.2003. 

. ನಿರ್ದೇಶನಾಲಯದ ನಡವಳಿ ಆದೇಶ ದಿನಾಂಕ: 14.11.2003. 

. ಸಹಾಯಕ ನಿರ್ದೇಶಕರು, ಸಣ್ಣ ಉಳಿತಾಯ, ಮಡಿಕೇರಿ, ಇವರ ಪತ್ರ ದಿನಾಂಕ: 04.12.2003 ಮತ್ತು 08.01.2004, 
10.02.2004. 

- ನಿರ್ದೇಶನಾಲಯದ ಅಧಿಕೃತ ಜ್ಞಾಪನ ಪತ್ರ ದಿನಾಂಕ: 21.01.2004. 

. ಸಹಾಯಕ ನಿರ್ದೇಶಕರು, ಸಣ್ಣ ಉಳಿತಾಯ, ಮಡಿಕೇರಿ ಇವರ ಪತ್ರ ದಿನಾಂಕ: 25.05.2004. 

10. ನಿರ್ದೇಶನಾಲಯದ ನಡವಳಿ ಆದೇಶ ದಿನಾಂಕ: 16.06.2004. 

11. ಶ್ರೀ ಆರ್‌.ಸಿ. ರೇಣುಕಾಸ್ವಾಮಿ, ಅಭಿವೃದ್ಧಿ ಅಧಿಕಾರಿ ಇವರ ಮನವಿ ದಿನಾಂಕ: 28.06.2004. 

12. ನಿರ್ದೇಶನಾಲಯದ ನಡವಳಿ ಆದೇಶ ದಿನಾಂಕ: 12.08.2004. 

13. ಶ್ರೀ ಆರ್‌.ಸಿ. ರೇಣುಕಾಸ್ಟಾಮಿ, ಅಭಿವೃದ್ಧಿ ಅಧಿಕಾರಿ ಇವರ ಮನವಿ ದಿನಾಂಕ: 09.09.2004. 

14. ನಿರ್ದೇಶನಾಲಯದ ಹಿಂಬರಹ ದಿನಾಂಕ: 22.09.2004. 

15. ಸಹಾಯಕ ನಿರ್ದೇಶಕರು, ಸಣ್ಣ ಉಳಿತಾಯ, ಬೆಳಗಾವಿ ಇವರ ಪತ್ರ ದಿನಾಂಕ: 18.10.2004. 

16. ಶ್ರೀ ಆರ್‌.ಸಿ. ರೇಣುಕಾಸ್ವಾಮಿ, ಅಭಿವೃದ್ಧಿ ಅಧಿಕಾರಿ ಇವರ ಮನವಿ ದಿನಾಂಕ: 07.11.2004. 

17. ಶ್ರೀ ಆರ್‌.ಸಿ. ರೇಣುಕಾಸ್ತಾಮಿ, ಅಭಿವೃದ್ಧಿ ಅಧಿಕಾರಿ ಇವರಿಗೆ ನೀಡಲಾದ ಆರೋಪ ಪಟ್ಟಿಯ ಕಾರಣ ಕೇಳುವ ತಿಳುವಳಿಕೆ 
ಪತ್ರ ದಿನಾಂಕ: 23.12.2004. 

18. ನಿರ್ದೇಶನಾಲಯದ ನಡವಳಿ ಆದೇಶ ದಿನಾಂಕ: 19.01.2005. 

19. ಶ್ರೀ ಬಿ. ದೊಡ್ಡ ನರಸಯ್ಯ, ಉಪ ನಿರ್ದೇಶಕರು (ಆಡಳಿತ), ಬೆಂಗಳೂರು ಇವರ ವರದಿ ದಿನಾಂಕ: 07.02.2005. 

20. ವಿಜಯ ಕರ್ನಾಟಕ ದಿನ ಪತ್ರಿಕೆಯ ಪ್ರಕಟಣೆ ದಿನಾಂಕ: 25.02.2005. 

21. ಸಹಾಯಕ ನಿರ್ದೇಶಕರು, ಸಣ್ಣ ಉಳಿತಾಯ, ಬೆಳಗಾವಿ ಇವರ ಪತ್ರ ದಿನಾಂಕ: 26.04.2005, 22.06.2005. 

22. ಸಹಾಯಕ ನಿರ್ದೇಶಕರು, ಸಣ್ಣ ಉಳಿತಾಯ, ಬೆಳಗಾವಿ ಇವರ ವರದಿ ದಿನಾಂಕ: 24.10.2005. 

23. ದಿನಾಂಕ: 12.12.2005ರಂದು ಇಲಾಖಾ ವಿಚಾರಣಾ ದಿನಾಂಕ ನಮೂದಿಸಿ ಪ್ರಜಾವಾಣಿ ದಿನ ಪತ್ರಿಕೆಯಲ್ಲಿ ನೀಡಿದ 
ಅಂತಿಮ ನೋಟೀಸು ಹಾಗೂ ದಿನಾಂಕ: 29.12.2005ರಂದು ಪ್ರಜಾವಾಣಿ ದಿನ ಪತ್ರಿಕೆಯಲ್ಲಿ ಪ್ರಕಟವಾದ ಪ್ರಕಟಣೆ. 

24. ವಿಚಾರಣಾಧಿಕಾರಿಯಾದ ಶ್ರೀ ಬಿ. ದೊಡ್ಡನರಸಯ್ಯ, ಉಪನಿರ್ದೇಶಕರು, ಕರ್ನಾಟಕ ರಾಜ್ಯ ಲಾಟರಿ ಇವರು ನೀಡಿರುವ 
ದಿನಾಂಕ:07.01.2006ರ ವರದಿ. 


A ಲಾ UU ತು ಉಟ ಟು 


೦ ೦೦ 


ಪ್ರಸ್ತಾವನೆ: 

ಶ್ರೀ ಆರ್‌.ಸಿ. ರೇಣುಕಾ ಸ್ವಾಮಿ, ಅಭಿವೃದ್ಧಿ ಅಧಿಕಾರಿ ಇವರನ್ನು ಓದಲಾದ ಅಧಿಕೃತ ಜ್ಞಾಪನ (1)ರನ್ವಯ ನಿರ್ದೇಶನಾಲಯದ ಪ್ರಚಾರ 
ಶಾಖೆಯಲ್ಲಿ ಕಾರ್ಯ ನಿರ್ವಹಿಸಲು ಆದೇಶಿಸಲಾಗಿತ್ತು. ನೌಕರರು ಪ್ರಚಾರ ಶಾಖೆಯಲ್ಲಿ ಕರ್ತವ್ಯಲೋಪವೆಸಗಿರುವ ಬಗ್ಗೆ ಸಹಾಯಕ ನಿರ್ದೇಶಕರು 
(ಪ್ರಚಾರ), ಇವರು ಸಲ್ಲಿಸಿದ್ದ ವರದಿ ಅನ್ವಯ ನೌಕರರಿಗೆ ಸಮಜಾಯಿಷಿ ನೀಡಲು ಓದಲಾದ ಪತ್ರ (2ರಲ್ಲಿ ಜ್ಞಾಪನ ನೀಡಲಾಗಿತ್ತು. ಈ ಜ್ಞಾಪನವನ್ನು 
ಸ್ವೀಕರಿಸಿದ ನೌಕರರು ವೈದ್ಯಕೀಯ ಚಿಕಿತ್ಸೆ ಸಂಬಂಧ ರಜೆ ಮಂಜೂರು ಮಾಡಲು ನಿವೇದನೆ ಸಲ್ಲಿಸಿದ್ದರು. ನೌಕರರು ಸಲ್ಲಿಸಿದ್ದ ನಿವೇದನೆ ಅರ್ಜಿಯಲ್ಲಿನ 
ಅಂಶಗಳನ್ನು ಪರಿಶೀಲಿಸಿ ರಜೆ ಮಂಜೂರು ಮಾಡಲು ಸಾಧ್ಯವಿಲ್ಲವೆಂದು ತಿಳಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ದಿನಾಂಕ: 19.04.2003ರ ಜ್ಞಾಪನ 
ಪತ್ರವನ್ನು, ನೌಕರರು ನಿರ್ದೇಶನಾಲಯಕ್ಕೆ ಸಲ್ಲಿಸಿದ್ದ ವಿಳಾಸಕ್ಕೆ ನೋಂದಾಯಿತ ಅಂಚೆ ಮೂಲಕ ಕಳುಹಿಸಲಾಗಿತ್ತು. ಈ ಲಕೋಟೆಯು ನೌಕರರಿಗೆ 
ಜಾರಿಯಾಗದೆ ಹಿಂತಿರುಗಿ ಬಂದಿರುತ್ತದೆ. ನಂತರ ಇವರ ಗೈರು ಹಾಜರಿಯ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟಣೆ ನೀಡಲು ದಿನಾಂಕ: 14.05.2003ರ ಪತ್ರದಲ್ಲಿ 
ಕರ್ತವ್ಯಕ್ಕೆ ಹಾಜರಾಗುವಂತೆ ಅಂತಿಮ ನೋಟೀಸು ನೀಡಲು ಕ್ರಮ ಕೈಗೊಂಡಿದ್ದು, ಈ ಸಮಯದಲ್ಲಿ ನೌಕರರು ಓದಲಾದ (3) ರಲ್ಲಿನ ದಿನಾಂಕ: 
19.05.2003ರ ಪತ್ರದಲ್ಲಿನ ಪುನಃ ನಿವೇದನೆ ಸಲ್ಲಿಸಿ ರಜೆ ಮಂಜೂರು ಮಾಡುವಂತೆ ಕೋರಿದ್ದರು. ನೌಕರರು ಪದೇ ಪದೇ ನಿರ್ದೇಶನಾಲಯದ 
ಆದೇಶಗಳನ್ನು ಉಲ್ಲಂಘಿಸುತ್ತಾ ಕರ್ತವ್ಯಕ್ಕೆ ಗೈರು ಹಾಜರಾಗಿರುವುದನ್ನು ಗಮನಿಸಿ, ಸದರಿಯವರನ್ನು ಕರ್ತವ್ಯದಲ್ಲಿ ಮುಂದುವರೆಸುವುದು 
ಸೂಕ್ತವಲ್ಲವೆಂದು ಭಾವಿಸಿ ಓದಲಾದ ಕ್ರ.ಸಂ. 4ರಲ್ಲಿನ ದಿನಾಂಕ: 28.05.2003ರ ನಡವಳಿ ಆದೇಶದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಅಮಾನತ್ತಿನಲ್ಲಿಡಲಾಗಿತ್ತು. 

ಶ್ರೀ ಆರ್‌.ಸಿ. ರೇಣುಕಾಸ್ವಾಮಿ, ಅಭಿವೃದ್ಧಿ ಅಧಿಕಾರಿ ಇವರು ದಿನಾಂಕ: 03.11.2003 ರಂದು ನಿರ್ದೇಶನಾಲಯಕ್ಕೆ ಮನವಿ ಸಲ್ಲಿಸಿ, 
ಅಮಾನತ್ತನ್ನು ತೆರವುಗೊಳಿಸಲು ಕೋರಿದ್ದರು. ನೌಕರರ ಮನವಿಯನ್ನು ಪರಿಶೀಲಿಸಿ ಓದಲಾದ ನಡವಳಿ ಆದೇಶ ದಿನಾಂಕ: 14.11.2003ರಲ್ಲಿ 
ಅಮಾನತ್ತನ್ನು ತೆರವುಗೊಳಿಸಿ ಕೂಡಲೇ ಜಾರಿಗೆ ಬರುವಂತೆ ಮಡಿಕೇರಿಯ ಸಹಾಯಕ ನಿರ್ದೇಶಕರ ಕಛೇರಿಯಲ್ಲಿ ಖಾಲಿ ಇದ್ದ ಅಭಿವೃದ್ಧಿ ಅಧಿಕಾರಿ 
ಹುದ್ದೆಗೆ ನೇಮಕ ಮಾಡಲಾಗಿತ್ತು. ಈ ಆದೇಶವನ್ನು ದಿನಾಂಕ: 02.12.2003 ರಂದು ಸ್ವೀಕರಿಸಿದ ನೌಕರರು ನೇಮಕ ಮಾಡಿದ ಸ್ಥಳದಲ್ಲಿ ದಿನಾಂಕ: 
11.04.2004 ರವರೆಗೆ ಹಾಜರಾಗಿರುವುದಿಲ್ಲ. ಈ ಬಗ್ಗೆ ನಿರ್ದೇಶನಾಲಯದ ಓದಲಾದ (8) ದಿನಾಂಕ: 21.01.2004ರ ಜ್ಞಾಪನ ಪತ್ರ 12.02.2004 
ರಂದು ಕರ್ತವ್ಯಕ್ಕೆ ಹಾಜರಾಗುವಂತೆ ನೀಡಿದ ಪತ್ರಿಕಾ ಪ್ರಕಟಣೆ ಮತ್ತು ದಿನಾಂಕ: 07.04.2004 ರಂದು ನೀಡಲಾದ ಎರಡನೇ ಜ್ಞಾಪನ ಮುಂತಾದ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ೧೫೦೭ 





ಕ್ರಮಗಳ ನಂತರ ಸದರಿ ನೌಕರರು ದಿನಾಂಕ: 12.04.2004ರಂದು ಮಡಿಕೇರಿಯ ಸಹಾಯಕ ನಿರ್ದೇಶಕರ ಕಛೇರಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ 
ದಿನಾಂಕ: 03.05.2004 ರವರೆಗೆ ಕರ್ತವ್ಯ ನಿರ್ವಹಿಸಿ ಪುನಃ ದಿನಾಂಕ: 04.05.2004 ರಿಂದ ಗೈರುಹಾಜರಾಗಿರುತ್ತಾರೆ. 

ಸಹಾಯಕ ನಿರ್ದೇಶಕರು, ಸಣ್ಣ ಉಳಿತಾಯ, ಮಡಿಕೇರಿ ಇವರು ಓದಲಾದ (9)ರ ಪತ್ರ ದಿನಾಂಕ: 25.05.2004ರಲ್ಲಿ ನಿರ್ದೇಶನಾಲಯಕ್ಕೆ 
ವರದಿ ಸಲ್ಲಿಸುತ್ತಾ, ಕಛೇರಿಯ ಕಾರ್ಯನಿರ್ವಾಹಣೆಯ ಹಿತ ದೃಷ್ಟಿಯಿಂದ ಗೈರು ಹಾಜರಾಗಿರುವ ಶ್ರೀ ಆರ್‌.ಸಿ. ರೇಣುಕಾಸ್ಟಾಮಿ ಯವರ ಮೇಲೆ ಶಿಸ್ತಿನ 
ಕ್ರಮ ಕೈಗೊಳ್ಳುವಂತೆಯೂ ಹಾಗೂ ಕಛೇರಿಯ ಕಾರ್ಯ ನಿರ್ವಹಿಸಲು ಬದಲಿ ಸಿಬ್ಬಂದಿಯ ವ್ಯವಸ್ಥೆ ಮಾಡಿಕೊಡಲು ಕೋರಿದ್ದರು. ಸಹಾಯಕ 
ನಿರ್ದೇಶಕರ ಪತ್ರದಲ್ಲಿನ ಅಂಶಗಳನ್ನು ಪರಿಶೀಲಿಸಿ ಶ್ರೀ ಆರ್‌.ಸಿ. ರೇಣುಕಾಸ್ಟಾಮಿ ಅವರನ್ನು ಓದಲಾದ ನಡವಳಿ ಆದೇಶ (10ರಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಎರಡನೇ ಬಾರಿಗೆ ಪುನಃ ಅಮಾನತ್ತಿನಲ್ಲಿಡಲಾಗಿತ್ತು. ನೌಕರರು ಮಡಿಕೇರಿಯಲ್ಲಿ ಅಮಾನತಿನಲ್ಲಿಟ್ಟಿದ್ದ ಅವಧಿಗೆ ಅವರು ಕೇಂದ್ರ 
ಸ್ಥಾನದಲ್ಲಿರುವ ಬಗ್ಗೆ ಮುಚ್ಚಳಿಕೆಯನ್ನು ನೀಡಿರುವುದಿಲ್ಲ ಹಾಗೂ ಜೀವನಾಧಾರ ಭತ್ಯೆ ಪಡೆಯಲು ಅರ್ಜಿ ಸಲ್ಲಿಸಿರುವುದಿಲ್ಲ. ನಂತರ ಓದಲಾದ ನಡವಳಿ 
ಆದೇಶ (12) ರಲ್ಲಿ ನೌಕರರ ಅಮಾನತ್ತಿನ ಮೇಲಿನ ಹುದ್ದೆಯ ಹಕ್ಕನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಗೆ ಮಾರ್ಪಾಡು ಮಾಡಲಾಗಿತ್ತು. ಈ 
ಆದೇಶವನ್ನು ಸಹ ಸ್ಪಿಕರಿಸಿದ ನೌಕರರು ದಿನಾಂಕ: 09.09.2004 ರಂದು ಮನವಿ ಸಲ್ಲಿಸಿ, ಸದರಿಯವರ ಅಮಾನತ್ತಿನ ಹುದ್ದೆಯ ಮೇಲಿನ ಹಕ್ಕನ್ನು 
ದೊಡ್ಡಬಳ್ಳಾಪುರ ಅಥವಾ ಬೆಂಗಳೂರಿಗೆ ಮಾರ್ಪಡಿಸುವಂತೆ ಕೋರಿದ್ದರು. ಓದಲಾದ ಪತ್ರ (14ರಲ್ಲಿ ನೌಕರರ ಮನವಿಯನ್ನು ಮಾರ್ಪಡಿಸಲು 
ಸಾಧ್ಯವಿಲ್ಲವೆಂದು ನೋಂದಾಯಿತ ಅಂಚೆಯ ಮೂಲಕ ಹಿಂಬರಹ ನೀಡಲಾಗಿದ್ದು, ಈ ಪತ್ರ ಸ್ವೀಕೃತವಾಗದೆ ಹಿಂತಿರುಗಿ ಬಂದಿರುತ್ತದೆ. ಸಹಾಯಕ 
ನಿರ್ದೇಶಕರು ಸಣ್ಣ ಉಳಿತಾಯ, ಬೆಳಗಾವಿ ಇವರು ದಿನಾಂಕ: 18.10.2004ರ ಪತ್ರದಲ್ಲಿ ನೌಕರರು ಕೇಂದ್ರ ಸ್ಥಾನದಲ್ಲಿ ಹಾಜರಿರುವುದಿಲ್ಲವೆಂದು ವರದಿ 
ಸಲ್ಲಿಸಿದ್ದರು. ನಂತರ ಮೇಲೆ ಓದಲಾದ ಪತ್ರ (16)ರಲ್ಲಿ ನೌಕರರು ಮನವಿ ಸಲ್ಲಿಸಿ ಅವರ ತಾಯಿಯವರ ವೈದ್ಯಕೀಯ ಚಿಕಿತ್ಸೆ ಸಂಬಂಧ ಅಮಾನತ್ತಿನ 
ಹುದ್ದೆಯ ಮೇಲಿನ ಹಕ್ಕನ್ನು ಮಾರ್ಪಡಿಸಿಕೊಡಬೇಕೆಂದು ಕೋರಿದ್ದರು. ಈ ಪತ್ರದಲ್ಲಿ ಅವರು ಬೆಂಗಳೂರಿನಲ್ಲಿ ವಾಸವಾಗಿರುವ ಬಗ್ಗೆ ಪೂರ್ಣ ವಿಳಾಸ 
ಸಲ್ಲಿಸಿದ್ದರು. ಈ ಪತ್ರವನ್ನು ದಿನಾಂಕ:09.09.2004ರಂದೇ ಸಿದ್ದಪಡಿಸಿದ್ದು ನಂತರ ದಿನಾಂಕವನ್ನು 07.11.2004 ಎಂದು ತಿದ್ದುಪಡಿ ಮಾಡಿ ದಿನಾಂಕ: 
10.11.2004ರಂದು ನಿರ್ದೇಶನಾಲಯಕ್ಕೆ ಸಲ್ಲಿಸಿರುವುದನ್ನು ಗಮನಿಸಿದೆ. 

ಶ್ರೀ ಆರ್‌.ಸಿ. ರೇಣುಕಾಸ್ವಾಮಿಯವರು ನಿರ್ದೇಶನಾಲಯದ ಆದೇಶವನ್ನು ಉಲ್ಲಂಘಿಸಿ ಪದೇ ಪದೇ ಅಮಾನತ್ತಿನ ಮೇಲಿನ ಹಕ್ಕನ್ನು 
ಮಾರ್ಪಾಡು ಮಾಡಲು ನಿವೇದನೆಗಳನ್ನು ಸಲ್ಲಿಸುತ್ತಿದ್ದ ಪ್ರಯುಕ್ತ ಸದರಿ ನೌಕರರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲು ಉದ್ದೇಶಿಸಿ, ಮೇಲೆ ಓದಲಾದ 
(17ರ ಪತ್ರದಲ್ಲಿ ಆರೋಪ ಪಟ್ಟಿಯೊಂದಿಗೆ ಕಾರಣ ಕೇಳುವ ತಿಳುವಳಿಕೆ ಪತ್ರವನ್ನು ನೋಂದಾಯಿತ ಅಂಚೆ ಮೂಲಕ ಅವರು ನಿರ್ದೇಶನಾಲಯಕ್ಕೆ 
ಸಲ್ಲಿಸಿದ್ದ ಬೆಂಗಳೂರಿನ ವಿಳಾಸಕ್ಕೆ ಕಳುಹಿಸಲಾಗಿತ್ತು. ಈ ಲಕೋಟೆಯು ಸಹ ಜಾರಿಯಾಗದೆ ಹಿಂತಿರುಗಿ ಬಂದಿರುತ್ತದೆ. ನಂತರ ನೌಕರರ ಮೇಲಿನ 
ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ ನಡೆಸುವ ಸಲುವಾಗಿ ಮೇಲೆ ಓದಲಾದ (18)ರ ನಡವಳಿ ಆದೇಶದಲ್ಲಿ ಶ್ರೀ ಬಿ. ದೊಡ್ಡನರಸಯ್ಯ, ಉಪ 
ನಿರ್ದೇಶಕರು (ಆಡಳಿತ) ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಮತ್ತು ಶ್ರೀಮತಿ ವಿ. ಕಲಾವತಿ, ಸಹಾಯಕ ನಿರ್ದೇಶಕರು (ಆಡಳಿತ) ಸಣ್ಣ ಉಳಿತಾಯ 
ನಿರ್ದೇಸನಾಲಯ, ಬೆಂಗಳೂರು ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಈ ಆದೇಶದ ಲಕೋಟೆ ಸಹ ನೌಕರರಿಗೆ 
ಜಾರಿಯಾಗದೆ ಹಿಂತಿರುಗಿ ಬಂದಿರುತ್ತದೆ. ನೌಕರರು ವಿಚಾರಣೆಗೆ ಹಾಜರಾಗಲು ಅಂಚೆ ಮೂಲಕ ಕಳುಹಿಸಿದ ಲಕೋಟೆ ಜಾರಿಯಾಗದೆ ವಾಪಸ್‌ 
ಬಂದಿದೆ ಎಂದು ಹಾಗೂ ವಿಚಾರಣೆಗೆ ಹಾಜರಾಗಲು ನಿಗದಿಪಡಿಸಿದ ದಿನಾಂಕ: 07.02.2005ರಂದು ನೌಕರರು ವಿಚಾರಣೆಗೆ ಹಾಜರಾಗಿರುವುದಿಲ್ಲವೆಂದು 
ಮೇಲೆ ಓದಲಾದ ಪತ್ರ (19ರಲ್ಲಿ ವಿಚಾರಣಾಧಿಕಾರಿಗಳು ವರದಿ ಸಲ್ಲಿಸಿರುತ್ತಾರೆ. ನಂತರ ಓದಲಾದ (20) ರಲ್ಲಿನ ದಿನಾಂಕ: 25.02.2005ರ ವಿಜಯ 
ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಚುರಪಡಿಸಲಾದ ಪ್ರಕಟಣೆಯಲ್ಲಿ ನೌಕರರನ್ನು ಚಿಕ್ಕೋಡಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಸಂಂಧಿಸಿದಂತೆ ಕೇಂದ್ರಸ್ಥಾನದಲ್ಲಿ 
ಒಂದು ವಾರದೊಳಗಾಗಿ ಹಾಜರಿದ್ದು, ಹಾಜರಾತಿ ವರದಿಯನ್ನು ಸಹಾಯಕ ನಿರ್ದೇಶಕರು, ಸಣ್ಣ ಉಳಿತಾಯ, ಬೆಳಗಾವಿ ಇವರ ಮೂಲಕ 
ನಿರ್ದೇಶನಾಲಯಕ್ಕೆ ಸಲ್ಲಿಸಲು ಸೂಚಿಸಲಾಗಿತ್ತು. ಈ ಆದೇಶವನ್ನು ಸಹ ನೌಕರರು ಲೆಕ್ಕಿಸದೆ ಚಿಕ್ಕೋಡಿಯ ಕೇಂದ್ರಸ್ಥಾನದಲ್ಲಿ ಹಾಜರಾಗಿರುವುದಿಲ್ಲ. 
ನಂತರ ಶ್ರೀ ರೇಣುಕಾಸ್ಟಾಮಿಯವರು ದಿನಾಂಕ: 14.03.2005ರಂದು ಕೇಂದ್ರ ಸ್ಥಾನದಲ್ಲಿ ಹಾಜರಾಗಲು ಅನುಮತಿ ಕೋರಿದ ಕಾರಣ (ಈ ಪತ್ರದಲ್ಲಿ 
ಸ್ಪಷ್ಟ ವಿಳಾಸ ನೀಡಿಲ್ಲದ ಹಾಗೂ ಹಿಂದಿನ ಪತ್ರಗಳು ವಾಪಸ್‌ ಬಂದ ಕಾರಣ ಈ ಪತ್ರದ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ) 
ದಿನಾಂಕ: 18.03.2005ರಂದು ಈ ಪ್ರಕರಣ ಹೇಗೆ ಮುಂದುವರೆಸಬೇಕೆಂಬ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೋರಿದ್ದು, ದಿನಾಂಕ: 07.04.2005ರ 
ಪತ್ರದಲ್ಲಿ ಸರ್ಕಾರವು ಕಾನೂನು ರೀತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ದಿನಾಂಕ: 27.04.2005ರಂದು ಸದರಿ ನೌಕರರು ಕೇಂದ್ರ 
ಸ್ಥಾನದಲ್ಲಿ ಹಾಜರಿದ್ದಾರೆಯೇ ಎಂಬ ಬಗ್ಗೆ ಸಹಾಯಕ ನಿರ್ದೇಶಕರು, ಬೆಳಗಾವಿ ಇವರಿಂದ ವರದಿ ಕೋರಲಾಗಿತ್ತು. ಇವರು ಮೇಲೆ ಓದಲಾದ ಪತ್ರ 
(21) ರಲ್ಲಿ ಶ್ರೀ ಆರ್‌.ಸಿ. ರೇಣುಕಾಸ್ಟಾಮಿ ಯವರು ಕೇವಲ ದಿನಾಂಕ: 25.04.2005ರಂದು ಮಾತ್ರ ಕೇಂದ್ರ ಸ್ಥಾನದಲ್ಲಿ ಹಾಜರಾಗಿದ್ದು ದಿನಾಂಕ 
26.04.2005 ರಿಂದ ದಿನಾಂಕ: 24.01.2005ರವರೆಗೆ ಕೇಂದ್ರಸ್ಥಾನದಲ್ಲಿ ವಾಸವಾಗಿರುವುದಿಲ್ಲವೆಂದು ವರದಿ ಸಲ್ಲಿಸಿರುತ್ತಾರೆ. ಆದರೂ ಸಹ ಆರೋಪಿತ 
ನೌಕರರಿಗೆ ಇನ್ನೂ ಒಂದು ವಿಚಾರಣೆಗೆ ಹಾಜರಾಗುವ ಅವಕಾಶ ಕೊಡಲು ತೀರ್ಮಾನಿಸಿ ಮೇಲೆ ಓದಲಾದ (23) ರ ಪತ್ರ ದಿನಾಂಕ: 12.12.2005ರಲ್ಲಿ 
ಪ್ರಮುಖ ಪತ್ರಿಕೆಯಾದ ಪ್ರಜಾವಾಣಿಯ ಬೆಂಗಳೂರು, ಹುಬ್ಬಳ್ಳಿ-ಧಾರವಾಡ ಹಾಗೂ ಮಂಗಳೂರು ಆವೃತ್ತಿಗಳಲ್ಲಿ (ನೌಕರರು ಪತ್ರ ವ್ಯವಹಾರದಲ್ಲಿ 
ನೀಡಿದ್ದ ವಿಳಾಸ ಸ್ಥಳ, ಹಿಂದೆ ಕಾರ್ಯ ನಿರ್ವಹಿಸಿದ ಸ್ಥಳ ಹಾಗೂ ಕೇಂದ್ರಸ್ಥಾನ ಹೊಂದಿದ ಸ್ಥಳಗಳಲ್ಲಿ ವಿಚಾರಣಾ ನೋಟೀಸು ಪ್ರಕಟವಾಗುವಂತೆ) 
ಅಂತಿಮ ವಿಚಾರಣಾ ನೋಟೀಸು ಪ್ರಕಟಿಸುವಂತೆ ಕೋರಲಾಗಿತ್ತು. ಅದರಂತೆ ದಿನಾಂಕ: 29.12.2005 ರಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ದಿನಾಂಕ: 
06.01.2006 ರಂದು ಇಲಾಖಾ ವಿಚಾರಣೆ ನಡೆಸುವ ಬಗ್ಗೆ ನೋಟೀಸು ಪ್ರಕಟಗೊಂಡಿರುತ್ತದೆ. 

ಓದಲಾದ (24)ರ ವರದಿಯಲ್ಲಿ ವಿಚಾರಣಾಧಿಕಾರಿಯು, ದಿನಾಂಕ: 06.01.2006ರಂದು ದೈನಂದಿನ ಕಛೇರಿ ವೇಳೆ ಮುಕ್ತಾಯಗೊಂಡರೂ 
ಶ್ರೀ ಆರ್‌.ಸಿ. ರೇಣುಕಾಸ್ವಾಮಿ ಯವರು ಇಲಾಖಾ ವಿಚಾರಣೆಗೆ ಹಾಜರಾಗಲಿಲ್ಲವೆಂದು ತಿಳಿಸಿ, ದಿನಪತ್ರಿಕೆಯಲ್ಲಿ ಪ್ರಕಟಣೆ ಮೂಲಕ ಅಂತಿಮ 
ವಿಚಾರಣಾ ನೋಟೀಸು ನೀಡಿದರೂ ವಿಚಾರಣೆಗೆ ಹಾಜರಾಗದ ಕಾರಣ ಆರೋಪದ ಕುರಿತು ನೌಕರರು ನೀಡುವ ಸಮಜಾಯಿಷಿ ಏನೂ 
ಇರುವುದಿಲ್ಲವೆಂದು ಭಾವಿಸಿ ಅವರ ಮೇಲಿನ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಿ ಆರೋಪ ಸಾಬೀತಾಗಿದೆ ಎಂದು ಏಕ ಪಕ್ಷೀಯವಾಗಿ 
ತೀರ್ಮಾನಿಸಲಾಗಿದೆ ಎಂದು ವರದಿ ನೀಡಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನೌಕರರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಿ ಪತ್ರಿಕಾ ಪ್ರಕಟಣೆ ನೀಡಿದ್ದರೂ ಸಹ 
ಸದರಿಯವರು ಸರ್ಕಾರಿ ಕೆಲಸಕ್ಕೆ ಹಾಜರಾಗದೆ ಕರ್ತವ್ಯಲೋಪವೆಸಗಿರುವ ಪ್ರಯುಕ್ತ ಹಾಗೂ ನೌಕರರಿಗೆ ಕಳುಹಿಸಲಾದ ಲಕೋಟೆಗಳು ಜಾರಿಯಾಗದೆ 
ಹಿಂತಿರುಗಿ ಬಂದಿರುವ ಹಿನ್ನೆಲೆಯಲ್ಲಿ ನೌಕರರನ್ನು ಸರ್ಕಾರಿ ಸೇವೆಯಲ್ಲಿ ಮುಂದುವರೆಸುವುದು ಸೂಕ್ತವಲ್ಲವೆಂದು ಭಾವಿಸಿ, ಸದರಿ ನೌಕರರಿಗೆ ಕಠಿಣ 
ದಂಡನೆ ವಿಧಿಸಲು ತೀರ್ಮಾನಿಸಿ ಕೆಳಕಾಣಿಸಿದಂತೆ ಆದೇಶಿಸಲಾಗಿದೆ. 


೧೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ಭಾಗ - ೩ 





ಆದೇಶ ಸಂಖ್ಯೆ: ಸಉಸಿ(5) 68: 2002-03, ದಿನಾಂಕ:6ನೇ ಫೆಬ್ರವರಿ, 2006 
ಶ್ರೀ ಹೆಚ್‌. ಚಿತ್ತರಂಜನ್‌, ನಿರ್ದೇಶಕರು, ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ, ಬೆಂಗಳೂರು, ಆದ ನಾನು ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 14 (ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಅಮಾನತ್ತಿನಲ್ಲಿರುವ ಶ್ರೀ ಆರ್‌.ಸಿ. ರೇಣುಕಾಸ್ಟಾಮಿ, ಅಭಿವೃದ್ಧಿ ಅಧಿಕಾರಿ, ಸಣ್ಣ ಉಳಿತಾಯ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿ ನಿಯಮದ 8(1) ನೇ ನಿಯಮದ ಪ್ರಕಾರ “ಸರ್ಕಾರಿ ಸೇವೆಯಿಂದ ವಜಾ ಮಾಡುವ” (Dismissal 
from Service) ಕಠಿಣ ದಂಡನೆ ವಿಧಿಸಿರುತ್ತೇನೆ. ಇದರಂತೆ ನೌಕರರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾ 
ಮಾಡಲಾಗಿದೆ. 
ಅಮಾನತ್ತಿನ ಎಲ್ಲಾ ಅವಧಿಯನ್ನು ಅಮಾನತ್ತು ಎಂದೇ ಪರಿಗಣಿಸಲಾಗಿದೆ. ಆದ್ದರಿಂದ ಸೇವೆಗೆ ಸಂಬಂಧಪಟ್ಟ ಯಾವುದೇ ಸೌಲಭ್ಯಗಳಿಗೂ 
ಸದರಿ ನೌಕರರು ಅರ್ಹರಾಗಿರುವುದಿಲ್ಲ. 
ನಿರ್ದೇಶಕರು, 
ಪಿ.ಆರ್‌.497 ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ, 
ಬೆಂಗಳೂರು. 


ಸಹಕಾರ ಸಂಘಗಳ ಉಪನಿಬಂಧಕರು, ಬೀದರ್‌ ಜಿಲ್ಲೆ, ಬೀದರ್‌ 

ವಿಷಯ: ಸಮಾಪನೆಗೊಂಡ ರೂರಲ್‌ ಇಂಜಿನಿಯರಿಂಗ್‌ ಕಾಲೇಜ್‌ ನೌಕರರ ಗ್ರಾಹಕರ ಸಹಕಾರ ಸಂಘ ನಿ., ಭಾಲ್ಕಿ ಇದರ ನೊಂದಣಿ 

ಸಂಖ್ಯೆ ರದ್ದುಪಡಿಸುವ ಕುರಿತು. 

ಉಲ್ಲೇಖ: (1) ಈ ಕಛೇರಿ ಆದೇಶ ಸಂಖ್ಯೆ: ಉನಿಬಿ/ ವಿ2 ಸಮಾಪನೆ! ಸಿಆರ್‌/ 2005-2006 ದಿನಾಂಕ: 22.11.2005. 

(2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಉಪ ವಿಭಾಗ, ಬೀದರ್‌ ಇವರ ಪತ್ರ ಸಂಖ್ಯೆ! ಸನಿಬಿ1/ ವಿ6 
ಸಮಾಪನೆ/ 2005-2006/ ದಿನಾಂಕ: 30.12.2005. 
ಪ್ರಸ್ತಾವನೆ: 

ರೂರಲ್‌ ಇಂಜಿನಿಯರಿಂಗ್‌ ಕಾಲೇಜ್‌ ನೌಕರರ ಗ್ರಾಹಕರ ಸಹಕಾರ ಸಂಘ ನಿ., ಭಾಲ್ಕಿ, ಈ ಸಂಘವು ಸಂಖ್ಯೆ: ಎಆರ್‌1/ 9397/ 
1983-84/ ದಿನಾಂಕ: 04.08.1983 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣ ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು 
ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, 
ಭಾಲ್ಕಿ, ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ನೊಂದಣಿ ಸಂಖ್ಯೆ ರದ್ದುಪಡಿಸಲು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಮೂಲಕ ಉಲ್ಲೇಖ (2ರ ಮುಖೇನ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಬೀದರ್‌ ಇವರು ಸಂಘದಲ್ಲಿ ಯಾವುದೇ ಆಸ್ತಿ ಜವಾಬ್ದಾರಿ ಇರುವುದಿಲ್ಲ ಮತ್ತು ಸಂಘದಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿ 
ಇಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಹಾಗೂ ಸಂಘದ ಹೆಸರಿನಲ್ಲಿ ಇರುವ ಶಿಲ್ಕು ಹಣವನ್ನು ಉಪ ನಿಬಂಧಕರ ಪಿ.ಡಿ. ಖಾತೆಗೆ ವರ್ಗಾಯಿಸಿ 
ಸಂಘದ ನೊಂದಣಿ ಸಂಖ್ಯೆ ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ: ಉನಿಬಿ/ ವಿ2 ಸಮಾಪನೆ! ಸಿಆರ್‌! 2005-06/ 3940, ದಿನಾಂಕ:4ನೇ ಫೆಬ್ರವರಿ, 2006 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ! 69/ ಸಿಎಲ್‌ಎಂ/ 200 ದಿನಾಂಕ: 21.11.2001ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಎಂ.ಡಿ. ಮಠಪತಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ, ಬೀದರ್‌ ಆದ ನಾನು ಸಮಾಪನೆಗೊಂಡ ರೂರಲ್‌ ಇಂಜಿನಿಯರಿಂಗ್‌ 
ಕಾಲೇಜ್‌ ನೌಕರರ ಗ್ರಾಹಕರ ಸಹಕಾರ ಸಂಘ ನಿ., ಭಾಲ್ಕಿ ಇದರ ನೊಂದಣಿ ಸಂಖ್ಯೆ: ಎಆರ್‌1/ 9397/ 1983-84/ ದಿನಾಂಕ: 04.08.1983 ನ್ನು 
ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಈ 
ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳ 1960ರ ನಿಯಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.12.2005 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.499 ಬೀದರ್‌ ಜಿಲ್ಲೆ ಬೀದರ್‌. 


ಸಹಕಾರ ಸಂಘಗಳ ಉಪನಿಬಂಧಕರು, ಬೀದರ್‌ ಜಿಲ್ಲೆ, ಬೀದರ್‌ 
ವಿಷಯ: ಸಮಾಪನೆಗೊಂಡ ಪ:ಜಾ/ಪ:ಪಂ ಕಮ್ಯೂನಿಟಿ ನೀರಾವರಿ ಸಹಕಾರ ಸಂಘ ನಿ., ರುದನೂರ ತಾಂಡ ತಾಲ್ಲೂಕು ಭಾಲ್ಕಿ ಇದರ 
ನೊಂದಣಿ ಸಂಖ್ಯೆ ರದ್ದುಪಡಿಸುವ ಕುರಿತು. 
ಉಲ್ಲೇಖ: (1) ಈ ಕಛೇರಿ ಆದೇಶ ಸಂಖ್ಯೆ: ಉನಿಬಿ/ ವಿ ಸಮಾಪನೆ! ಸಿಆರ್‌! 2005-2006 3203-3310 ದಿನಾಂಕ: 22.11.2005. 
(20 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಉಪ ವಿಭಾಗ, ಬೀದರ್‌ ಇವರ ಪತ್ರ ಸಂಖ್ಯೆ! ಸನಿಬಿ॥ ವಿ6 
ಸಮಾಪನೆ/ 2005-2006/ ದಿನಾಂಕ:29.12.2005. 
ಪ್ರಸ್ತಾವನೆ: 
ಪ:ಜಾ/ಪ:ಪಂ ಕಮ್ಯೂನಿಟಿ ನೀರಾವರಿ ಸಹಕಾರ ಸಂಘ ನಿ., ರುದನೂರ ತಾಂಡ ತಾಲ್ಲೂಕು ಭಾಲ್ಕಿ ಈ ಸಂಘವು ಸಂಖ್ಯೆ: ಎಆರ್‌! 
ಎಸ್‌-9/ ಆರ್‌.ಜೆ.ಎನ್‌/ 11357 1986-87 ದಿನಾಂಕ:11.06.1986ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣ 
ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1ರ ಆದೇಶದಲ್ಲಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ೧೫೦೯ 


೯ 


ಲ 
A 





2 
ಶಶ 


ಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಭಾಲ್ಕಿ, ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು 

೦ದಣಿ ಸಂಖ್ಯೆ ರದ್ದುಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಮೂಲಕ ಉಲ್ಲೇಖ ()ರ ಮುಖೇನ 
ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರು ಸಂಘದಲ್ಲಿ ಯಾವುದೇ ಆಸ್ತಿ ಜವಾಬ್ದಾರಿ ಇರುವುದಿಲ್ಲ 
ಸಂಘದಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿ ಇಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಹಾಗೂ ಸಂಘದ ಹೆಸರಿನಲ್ಲಿ ಇರುವ ಶಿಲ್ಕು 
ಹಣವನ್ನು ಉಪ ನಿಬಂಧಕರ ಪಿ.ಡಿ. ಖಾತೆಗೆ ವರ್ಗಾಯಿಸಿ ಸಂಘದ ನೊಂದಣಿ ಸಂಖ್ಯೆ ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು 
ಪರಿಗಣಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ: ಉನಿಬಿ/ ವಿ2 ಸಮಾಪನೆ! ಸಿಆರ್‌/ 2005-2006/ 3948, ದಿನಾಂಕ:4ನೇ ಫೆಬ್ರವರಿ, 2006 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರಿ 


ಸಂಘ 


೬. 2 
3] 
ಭ್ಯ [2 


ತ 
Nat 


ಅಂ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ! 69/ ಸಿಎಲ್‌ಎಂ/ 200/ ದಿನಾಂಕ: 21.11.2001ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಎಂ.ಡಿ. ಮಠಪತಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ, ಬೀದರ್‌ ಆದ ನಾನು ಸಮಾಪನೆಗೊಂಡ ಪ:ಜಾ/ಪ:ಪಂ ಕಮ್ಯೂನಿಟಿ 
ನೀರಾವರಿ ಸಹಕಾರ ಸಂಘ ನಿ., ರುದನೂರ ತಾಂಡ ತಾಲ್ಲೂಕು ಭಾಲ್ಕಿ ಇದರ ನೊಂದಣಿ ಸಂಖ್ಯೆ: ಎಆರ್‌1/ ಎಸ್‌-9/ ಆರ್‌.ಜೆ.ಎನ್‌/ 11357 
1986-87/ ದಿನಾಂಕ:11.06.1986ನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಈ 
ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳ 1960ರ ನಿಯಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.12.2005 ರಂದು ಈ ಆದೇಶವನ್ನು ಹೊರಡಿಸಲಾಗಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.500 ಬೀದರ್‌ ಜಿಲ್ಲೆ ಬೀದರ್‌. 


ಸಹಕಾರ ಸಂಘಗಳ ಉಪನಿಬಂಧಕರು, ಬೀದರ್‌ ಜಿಲ್ಲೆ, ಬೀದರ್‌ 
ವಿಷಯ: ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಹಳ್ಳದಕೇರಿ ತಾಲ್ಲೂಕು: ಬೀದರ್‌ ಇದರ ನೊಂದಣಿ ಸಂಖ್ಯೆ 
ರದ್ದುಪಡಿಸುವ ಕುರಿತು. 
ಉಲ್ಲೇಖ: (1) ಈ ಕಛೇರಿ ಆದೇಶ ಸಂಖ್ಯೆ: ಉನಿಬಿ/ ವಿ2 ಸಮಾಪನೆ/ ಸಿಆರ್‌/ 2005-2006/ ದಿನಾಂಕ: 22.11.2005. 
(2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಉಪ ವಿಭಾಗ, ಬೀದರ್‌ ಇವರ ಪತ್ರ ಸಂಖ್ಯೆ! ಸನಿಬಿ1/ ವಿ6 
ಸಮಾಪನೆ! 2005-2006/ ದಿನಾಂಕ:30.12.2005. 


ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಹಳ್ಳದಕೇರಿ ತಾಲ್ಲೂಕು: ಬೀದರ್‌ ಈ ಸಂಘವು ಸಂಖ್ಯೆ: ಬಿಡಿಆರ್‌/ 79-80! ಎಂಪಿಸಿಎಸ್‌/ 45/ 
ದಿನಾಂಕ:05.11.1979ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣ ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು 
ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1ರ ಆದೇಶದಲ್ಲಿ ಸಮಾಪನೆಗೊಳಿಸಿ ನಿರೀಕ್ಷಕರು, ಬೀದರ್‌ ತಾಲ್ಲೂಕು 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ನೊಂದಣಿ ಸಂಖ್ಯೆ ರದ್ದುಪಡಿಸಲು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಮೂಲಕ ಉಲ್ಲೇಖ (2ರ ಮುಖೇನ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಬೀದರ್‌ ಇವರು ಸಂಘದಲ್ಲಿ ಯಾವುದೇ ಆಸ್ತಿ ಜವಾಬ್ದಾರಿ ಇರುವುದಿಲ್ಲ ಮತ್ತು ಸಂಘದಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿ 
ಇಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಹಾಗೂ ಸಂಘದ ಹೆಸರಿನಲ್ಲಿ ಇರುವ ಶಿಲ್ಕು ಹಣವನ್ನು ಉಪ ನಿಬಂಧಕರ ಪಿ.ಡಿ. ಖಾತೆಗೆ ವರ್ಗಾಯಿಸಿ 
ಸಂಘದ ನೊಂದಣಿ ಸಂಖ್ಯೆ ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ: ಉನಿಬಿ/ ವಿ೫ ಸಮಾಪನೆ! ಸಿಆರ್‌/ 2005-2006/ 3953, ದಿನಾಂಕ:4ನೇ ಫೆಬ್ರವರಿ, 2006 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ! 69. ಸಿಎಲ್‌ಎಂ/ 200 ದಿನಾಂಕ:21.11.2001ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಎಂ.ಡಿ. ಮಠಪತಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೀದರ್‌ ಜಿಲ್ಲೆ, ಬೀದರ್‌ ಆದ ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿ., ಹಳ್ಳದಕೇರಿ ತಾಲ್ಲೂಕು: ಬೀದರ್‌ ಇದರ ನೊಂದಣಿ ಸಂಖ್ಯೆ: ಬಿಡಿಆರ್‌/ 79-80/ ಎಂಪಿಸಿಎಸ್‌/ 45! ದಿನಾಂಕ:05.11.1979ನ್ನು 
ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು ನಿಂತುಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಈ 
ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳ 1960ರ ನಿಯಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ್‌ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವ ಸಹಿ ಮತ್ತು ಈ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 31.12.2005 ರಂದು ಈ ಆದೇಶವನ್ನು ಹೊಡಡಿಸಲಾಗಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.501 ಬೀದರ್‌ ಜಿಲ್ಲೆ, ಬೀದರ್‌. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಉಪಸ್ಥಿತರು: ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 

ವಿಷಯ: ಎಂವೈಎ-6032 (ಎಂಜಿವಿ) ಇದರ ನೊಂದಣಿ ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: (1) ಮಾಲಿಕರು ಶ್ರೀ - ಇವರ ಅರ್ಜಿ ದಿನಾಂಕ: - ಅರ್ಜಿ- ನೀಡಿರುವುದಿಲ್ಲ. 

(2) ಅಧ್ಯರ್ಪ ಸಂಖ್ಯೆ: 57: 87-88, ದಿನಾಂಕ: 29.12.1987. 

(3) ಮೋಟಾರು ವಾಹನ ನಿರೀಕ್ಷಕರ ವರದಿ ದಿನಾಂಕ: 12.07.1996. 

(4) ಕಛೇರಿಯ ಸೂಚನೆ ಪತ್ರ ದಿನಾಂಕ: 18.11.2002 (ಆರ್‌ಪಿಎಡಿ) 


೧೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ಭಾಗ - ೩ 





ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂವೈಎ-6032 (ಎಂಜಿವಿ) ಇದರ ನೊಂದಾಯಿತ ಮಾಲಿಕರಾದ ಶ್ರೀ: ಇಇ (ಎಲೆಕ್ಟ್ರಿಕಲ್‌) 
ಕೆಇಬಿ, ಚಿಕ್ಕಮಗಳೂರು ರವರು ಸದರಿ ವಾಹನದ ತೆರಿಗೆಯನ್ನು 31.01.1988 ರವರೆಗೆ ಪಾವತಿಸಿ ಮುಂದಿನ ತೆರಿಗೆಯಿಂದ ವಿನಾಯಿತಿ ಪಡೆಯಲು 
ಸದರಿ ವಾಹನದ ಅನುಪಯೋಗದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆಗಳನ್ನು ಅಧ್ಯರ್ಪಣ ಸಂಖ್ಯೆ: 57: 87-88 ರಲ್ಲಿ ದಿನಾಂಕ: 
29.12.1987 ರಿಂದ ಅಧ್ಯರ್ಪಣ ಮಾಡಿದ್ದು, ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 

ಮೋಟಾರು ವಾಹನ ನಿರೀಕ್ಬಕರ ವರದಿ ದಿನಾಂಕ: 12.07.96ರಂತೆ ಈ ವಾಹನ ಸ್ಕ್ಯಾಪ್‌ ಆಗಿದ್ದು, ಅದರಂತೆ ಆರ್‌ಸಿ ರದ್ದುಪಡಿಸಲು 
ಮಾಲಿಕರಿಗೆ ಅರ್ಜಿ ನೀಡಲು 18.11.2002 ರಂದು ಪತ್ರ ಬರೆದಿದ್ದು ಉತ್ತರ ನೀಡಿರುವುದಿಲ್ಲ. ಮೋಟಾರು ವಾಹನ ನಿರೀಕ್ಷಕರು ಈ ವಾಹನದ ಸ್ಥಿತಿಗತಿ 
ಪರಿಶೀಲಿಸಿ ಕಛೇರಿಗೆ ದಿನಾಂಕ: 12.07.96ರಂದು ಸಲ್ಲಿಸಿದ ವರದಿಯಲ್ಲಿ ಈ ವಾಹನ ಸ್ಕಾಪ್‌ ಆಗಿದ್ದು, ಇವರ ವರದಿ ಆಧರಿಸಿ, ನೊಂದಣಿ 
ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಿದೆ. 

ಆದೇಶ ಸಂಖ್ಯೆ: ಪ್ರಾಸಾಅ: ಚಿಮ: ಎಫ್‌ಟಿ: ಸಾರಿಗೆ: 05-06, ದಿನಾಂಕ: 9ನೇ ಡಿಸೆಂಬರ್‌, 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರಿ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂವೈಎ-6032 (ಎಂಜಿವಿ) ವಾಹನದ ನೊಂದಣಿ 
ಹಾಗೂ ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡುಬಂದಲ್ಲಿ ವಾಹನ 
ಮಾಲಿಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 
ವಾಹನದ ವಿವರಗಳು: 1. ವಾಹನದ ಸಂಖ್ಯೆ: ಎಂವೈಎ-6032. 

2. ವರ್ಗ: ಎಂಜಿವಿ 

3. ಮಾಡೆಲ್‌: 

4. ತಯಾರಿಕೆ: 1973 

5. ಚಾಸಿಸ್‌ ಸಂಖ್ಯೆ: ಜೆ 54 ಎಂ ಜಡ್‌ 5 ಹೆಚ್‌ಎಂ 224077 

6. ಯಂತ್ರ: ಜೆಸಿ 7296 

7. ತೆರಿಗೆ ಪಾವತಿ: 31.01.88 (ಎಸ್‌ಆರ್‌ ದಿನಾಂಕ: 29.12.87) 

8. ಹೆಚ್‌ಪಿಎ: 

9. ನೊಂದಣಿ ದಿನಾಂಕ: 10.08.73. 
10. ಎಸ್‌ಆರ್‌ ಸಂಖ್ಯೆ: 57: 87-88. 
11. ಮಾಲಿಕರು: ಶ್ರೀ ದಿ ಎಕ್ಸಿಕ್ಕೂಟೀವ್‌ ಇಂಜಿನಿಯರ್‌ (ಎಲೆ) ಕೆಇಬಿ, ಚಿಕ್ಕಮಗಳೂರು. 

ಆರ್‌. ರಾಜಶೇಖರ್‌ 
ಪಿ.ಆರ್‌.502 ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ 
ಪ್ರಾಧಿಕಾರ, ಚಿಕ್ಕಮಗಳೂರು-577101. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಇವರ ನಡಾವಳಿ 
ಉಪಸ್ಥಿತರು: ಶ್ರೀ ಆರ್‌. ರಾಜಶೇಖರ್‌, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೊಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು. 

ವಿಷಯ: ಎಂಇಸಿ-1042 ಮೋಟಾರ್‌ ಸೈಕಲ್‌ ಇದರ ನೊಂದಣಿ ರದ್ದುಪಡಿಸುವ ಬಗ್ಗೆ. 

ಉಲ್ಲೇಖ: ವಾಹನ ಮಾಲಿಕರು: ಶ್ರೀ ಸತೀಶ ಜಿ.ಎಸ್‌. ಗಿರಿಯಾಪುರ ಇವರ ಅರ್ಜಿ ದಿನಾಂಕ: 04.02.2006. 

ವಾಹನ ಸಂಖ್ಯೆ: ಎಂ.ಇ.ಸಿ. 1042 ಮೋಟಾರ್‌ ಸೈಕಲ್‌ ವಾಹನದ ನೊಂದಾಯಿತ ಮಾಲಿಕರಾದ ಶ್ರೀ ಸತೀಶ್‌ ಜಿ.ಎಸ್‌. ಬಿನ್‌ 
ಜಿ.ಎನ್‌. ಶರಾತವೀರಪ್ಪ, ಕೃಷಿಕರು, ವಾಸ: ಗಿರಿಯಾಪುರ, ಕಡೂರು ತಾಲ್ಲೂಕು ಇವರು ಸದರಿ ವಾಹನದ ತೆರಿಗೆಯನ್ನು ಜೀವಾವಧಿ ಪಾವತಿಸಿರುತ್ತಾರೆ. 
ದಿನಾಂಕ: 04.02.2006ರಂದು ವಕ್ಕೇರಿಗೆ ಸದ ವಾಹನ ಎಲ್ಲಾ ದಾಖಲೆಗಳೊಂದಿಗೆ ಅರ್ಜಿ ನೀಡಿ, ಈ ವಾಹನವು ಈಗ ಹಳೆಯದಾಗಿದ್ದು, ರಸ್ತೆಯಲ್ಲಿ 
ಓಡಿಸಲು ಅನರ್ಹವಾಗಿರುವುದರಿಂದ ಹಾಗೂ ದುರಸ್ತಿ ದುಭಾರಿ ಆಗಿರುವುದರಿಂದ ನೋಂದಣಿ ರದ್ದುಪಡಿಸಬೇಕೆಂದು ಕೋರಿಕೆ ಸಲ್ಲಿಸಿರುತ್ತಾರೆ. 
ಮಾಲಿಕರ ಕೋರಿಕೆಯಂತೆ ಈ ವಾಹನದ ನೊಂದಣಿ ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 

ಆದೇಶ ಸಂಖ್ಯೆ: ಪ್ರಾಸಾಅ: ಚಿಮ: ಸಾರಿಗೇತರ: 05-06, ದಿನಾಂಕ: 4ನೇ ಫೆಬ್ರವರಿ, 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೊಂದಣಿ ಪ್ರಾಧಿಕಾರಿ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂಇಸಿ-1042 ಮೋಟಾರ್‌ ಸೈಕಲ್‌ ವಾಹನದ 
ನೊಂದಣಿ ಹಾಗೂ ನೊಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡುಬಂದಲ್ಲಿ 
ವಾಹನದ ಮಾಲಿಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೊಂದಣಿಯನ್ನು ರದ್ದುಪಡಿಸಿರುತ್ತೇನೆ. 
ವಾಹನದ ವಿವರಗಳು: 1. ವಾಹನದ ಸಂಖ್ಯೆ: ಎಂಇಸಿ-1042. 
ವರ್ಗ: ಯಜ್‌ಡಿ ಮೋಟಾರ್‌ ಸೈಕಲ್‌. 
ಚಾಸಿಸ್‌ ಸಂಖ್ಯೆ: ಐ ಜೆಸಿಎಲ್‌- 028170 
ಇಂಜಿನ್‌: ಐಜೆಸಿಎಲ್‌: 2-250-022668 
ಮಾಡೆಲ್‌: 1986. 
ಹೆಚ್‌ಪಿಎ: ಇರುವುದಿಲ್ಲ. 
ಮಾಲಿಕರು: ಶ್ರೀ ಸತೀಶ್‌ ಜಿ.ಎಸ್‌. ಬಿನ್‌. ಜಿ.ಎನ್‌. ಶಾಂತವೀರಪ್ಪ, 

ಕೃಷಿಕರು, ವಾಸ: ಗಿರಿಯಾಪುರ, ಕಡೂರು ತಾಲ್ಲೂಕು. 


ANU & ಯ ಣು 
ಅಂ ಭಂ ಅಂಜ 0 ಭಂ 6 


ಆರ್‌. ರಾಜಶೇಖರ್‌ 
ಪಿ.ಆರ್‌.503 ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ 
ಪ್ರಾಧಿಕಾರ, ಚಿಕ್ಕಮಗಳೂರು-577101. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ೧೫೧೧ 





ಜಿಲ್ಲಾ ಶಸ್ತ್ರಚಿಕಿತ್ಸಕರ ಕಾರ್ಯಾಲಯದ ನಡುವಳಿಗಳು, ಬಿಜಾಪುರ 
ವಿಷಯ: ಶ್ರೀ ಎಸ್‌.ಆರ್‌. ಮುಗಳಖೋಡ, "ಡಿ' ವರ್ಗ ನೌಕರರು ಜಿಲ್ಲಾ ಆಸ್ಪತ್ರೆ, ಬಿಜಾಪುರ ಇವರ ಗೈರು ಹಾಜರಿ ಬಗ್ಗೆ ಇಲಾಖೆ 
ವಿಚಾರಣೆ-ಅಂತಿಮ ಆದೇಶ. 
ಓದಲಾಗಿದೆ. 1. ನ.ಸು. ಗ್ರೇಡ್‌-1ರ ವರದಿ ಅನ್ವಯ ಮತ್ತು ಸದರಿಯವರ ಪ್ರತಿ ತಿಂಗಳ ಅ.ಗೈ.ಹಾ. ವರದಿ ಅನ್ವಯ. 
2. ಈ ಕಾರ್ಯಾಲಯದ ಶೋಕಾಸ ನೋಟೀಸ್‌ ದಿನಾಂಕ: 11.04.97. 
. ಸದರಿಯವರಿಂದ ವಿನಂತಿ ಪತ್ರ ದಿನಾಂಕ: 21.04.97. 
. ಈ ಕಾರ್ಯಾಲಯದ ಶೋಕಾಸ ನೋಟೀಸ್‌ ದಿನಾಂಕ: 17.04.97; 30.04.97, 07.05.97, 24.06.97, 23.10.97. 
. ಸದರಿಯವರ ಮತ್ತೆ ಕೆಲಸಕ್ಕೆ ಹಾಜರಾಗಲು ಬಂದಾಗ ದಿನಾಂಕ: 19.12.97ಕ್ಕೆ ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಪತ್ರ. 
. ದಿನಾಂಕ: 03.02.98ರಂದು ಜಿಲ್ಲಾಧಿಕಾರಿಗಳಿಂದ ಈ ಕುರಿತು ಪತ್ರ. 
. ಶೋಕಾಸ ನೋಟಿಸ್‌ ಜಾರಿ ದಿನಾಂಕ: 07.03.2000 ಮತ್ತು 11.11.03. 
. ಸದರಿಯವರು ದಿನಾಂಕ: 18.11.2003 ರಂದು ಕೆಲಸಕ್ಕೆ ಹಾಜರಾಗಲು ವಿನಂತಿ ಅರ್ಜಿ ಅದರಂತೆ ಈ ವಿಷಯವಾಗಿ 
ನಿರ್ದೇಶಕರಿಗೆ ಪತ್ರ ಮತ್ತು ದಿನಾಂಕ: 10.12.2003ರಂದು ಸದರಿ ನೌಕರರಿಂದ ನಿರ್ದೇಶಕರಿಗೆ ಪತ್ರ. 
9. ದಿನಾಂಕ: 28.02.2004ರಂದು ನಿರ್ದೇಶಕರಿಂದ ಮರು ಉತ್ತರ. 
10. ದಿನಾಂಕ: 16.03.2004 ಈ ಕಾರ್ಯಾಲಯದಲ್ಲಿ ಪ್ರಸ್ತಾವನೆ ಮತ್ತು ದಿನಾಂಕ: 30.03.2004ರಂದು ಸದರಿ ನೌಕರರು 
ಕೆಲಸಕ್ಕೆ ಹಾಜರಾತಿ ವರದಿ 07.04.2004ರಂದು ಈ ಕುರಿತು ನಿರ್ದೇಶಕರಿಗೆ ಪತ್ರ. 
ಸದರಿ ನೌಕರರಿಗೆ ದಿನಾಂಕ: 24.05.2004ರಂದು ಕಾರಣ ಕೇಳುವ ನೋಟೀಸ ಜಾರಿ ಮತ್ತು 26.05.2004ರಂದು ವೇತನ 
ತೆಗೆಯಲು ಲೆಕ್ಕ ಶಿರ್ಷಿಕೆ ಹಂಚಿಕೆ. 
12. ದಿನಾಂಕ: 02.08.2004ರಂದು ಸದರಿ ನೌಕರರು ಈ ಅ.ಗೈ.ಹಾ. ಅವಧಿಯನ್ನು ನಿಯಮಾವಳಿಗೊಳಿಸಲು ವಿನಂತಿ ಅರ್ಜಿ 
ಮತ್ತು 24.08.2004ರಂದು ಕಾ.ಕೇ. ನೋಟಿಸಿಗೆ ಉತ್ತರ. 
13. ಈ ಅವಧಿ ಬಗ್ಗೆ ವಿಚಾರಣೆ ನಡೆಸಲು ದಿನಾಂಕ: 31.08.2004ರಂದು ವಿಚಾರಣಾ ಅಧಿಕಾರಿಗಳನ್ನು ನೇಮಿಸಿದ್ದು. 
14. 08.11.2004 ಸದರಿ ನೌಕರರಿಂದ ಟೆಲಿಗ್ರಾಂ. 
15. ವಿಚಾರಣೆಗಾಗಿ ನೆನಪೋಲೆ ದಿನಾಂಕ: 09.12.2004 ಮತ್ತು ದಿನಾಂಕ:09.12.2004 ಕೆಲಸಕ್ಕೆ ಹಾಜರಾಗಲು ವಿನಂತಿ ಅರ್ಜಿ 
ಮತ್ತು ವೈ.ಅ. ರಜೆ ಅರ್ಜಿ. ದಿನಾಂಕ: 01.01.2005 ವಿಚಾರಣೆಗಾಗಿ ನೆನಪೋಲೆ-2. 
16. ದಿನಾಂಕ: 16.02.2005ರಂದು ಸದರಿಯವರ ಅ.ಗೈ.ಹಾ. ಬಗ್ಗೆ ಸಿ.ಪಿ. ವರದಿ ಮತ್ತು ದಿನಾಂಕ: 28.02.2005, ಮರಳಿ 
ಕೆಲಸಕ್ಕೆ ಬರಲು ನೋಟಿಸು. 
17. ದಿನಾಂಕ: 23.03.2005ರಂದು ಸಿ.ಪಿ.ವರು ಸದರಿ ನೌಕರರು ದಿನಾಂಕ:20.03.2005ರಿಂದ ಮತ್ತೆ ಅ.ಗೈ. ಹಾಜರಿದ್ದಾರೆ 
ಎಂದು ವರದಿ ಮತ್ತು 02.05.2005 ಮತ್ತು 09.05.2005 ರಂದು ನೋಟೀಸ್‌ ಜಾರಿ. 
18. ವಿಚಾರಣಾಧಿಕಾರಿಗಳ ವರದಿ (ವಿಚಾರಣೆಗೆ ಹಾಜರಾಗಿಲ್ಲ) ದಿನಾಂಕ: 10.08.2005. 
19. ದಿನಾಂಕ: 18.08.2005 ಈ ಬಗ್ಗೆ ಮರು ಪ್ರಸ್ತಾವನೆ ಮತ್ತು ದಿನಾಂಕ: 13.09.2005ರಂದು ಸದರಿ ನೌಕರನಿಗೆ 
ದೋಷಾರೋಪಣೆ ಪಟ್ಟಿ ಮತ್ತು ತಿಳುವಳಿಕೆ ಪತ್ರ ಜಾರಿ ಮಾಡಿ 15 ದಿನ ವೇಳೆ ನೀಡಲಾಗಿತ್ತು. ರಕ್ಷಣಾ ಹೇಳಿಕೆಗೆ. 
20. ದಿನಾಂಕ: 14.10.2005ರಂದು ಶ್ರೀ ಬಿ.ಎನ್‌. ಸಬರದ (ಸಿ.ಪಿ.) ಗೆ ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಿ ಜಿ.ಕಾ 
ಇವರಿಗೆ ಮಂಡನಾಧಿಕಾರಿಯಾಗಿ ನೇಮಿಸಲಾಗಿದೆ. 
21. ವಿಚಾರಣೆ ಅಧಿಕಾರಿಗಳಿಗೆ ವಿಚಾರಣೆ ನಡೆಸಲು ನೆನಪೋಲೆ-1 ಕೊಟ್ಟಿದ್ದು ದಿನಾಂಕ: 20.12.2005. 
22. ದಿನಾಂಕ: 10.01.2006ರಂದು ವಿಚಾರಣಾಧಿಕಾರಿಗಳು ತಮ್ಮ ವಿಚಾರಣೆ ಮಂಡಿಸಿದ್ದು ವರದಿ. 
23. ದಿನಾಂಕ: 10.01.2006ರಂದು ಸದರಿ ನೌಕರರಿಗೆ ಈ ಕಾರ್ಯಾಲಯದಿಂದ ಮತ್ತೆ ತಿಳುವಳಿಕೆ ಪತ್ರ ಮತ್ತು 15 ದಿನ 
ಕಾಲಾವಕಾಶ. 
24. ದಿನಾಂಕ: 27.01.2006ರಂದು ಸದರಿ ನೌಕರರಿಂದ ಯಾವುದೇ ಉತ್ತರ ಬರದೆಯಿದ್ದದಕ್ಕಾಗಿ ಅಂತಿಮ ಆದೇಶ 
ಹೊರಡಿಸಿದ್ದು. 


0 XA ಲಾ ಓಊಉ ಜು ಯು 


1 


[ON 


[i 


ಪ್ರಸ್ತಾವನೆ: 

ಶ್ರೀ ಎಸ್‌.ಆರ್‌. ಮುಗಳಖೋಡ "“ಡಿ' ವರ್ಗದ ನೌಕರರು, ಜಿಲ್ಲಾ ಆಸ್ಪತ್ರೆ ಬಿಜಾಪುರ, ಇವರು ಸರ್ಕಾರಿ ಸೇವೆಯಲ್ಲಿದ್ದಾಗ ದಿನಾಂಕ: 
01.10.1996ರಂದು 29.03.2004ರ ವರೆಗೆ ಮತ್ತು ದಿನಾಂಕ: 20.03.2005 ರಿಂದ ಇಲ್ಲಿಯವರೆಗೆ ಅನಧಿಕೃತ ಗೈರು ಹಾಜರಿ ಬಗ್ಗೆ ಮೇಲೆ ಓದಲಾದ 
(1)ರನ್ವಯ ಸದರಿ ನೌಕರರು ದಿನಾಂಕ: 01.10.1996ರಿಂದ 20.01.1996ರ ವರೆಗೆ ರಜೆ ಹಾಕಿ ಹೋಗಿ ನಂತರ ಕೆಲಸಕ್ಕೆ ಹಾಜರಾಗದೇ ಅನಧಿಕೃತ ಗೈರು 
ಹಾಜರುವುಳಿದಿದ್ದಾರೆ ಎಂದು ತಿಳಿಸಿದ್ದಾರೆ. (2ರಲ್ಲಿ ಓದಲಾದ ಪತ್ರದಲ್ಲಿ ಸದರಿ ನೌಕರರಿಗೆ ಶೋಕಾಸ ನೋಟಿಸ್‌ ಜಾರಿ ಮಾಡಲಾಗಿದ್ದು (3ರಲ್ಲಿ 
ಓದಲಾದ ಪತ್ರದನ್ಹಯ ಸದರಿ ನೌಕರರು ತಮ್ಮ ಈ ಅ.ಗೈ.ಹಾ. ಅವಧಿಯನ್ನು ಮತ್ತು ಇನ್ನಷ್ಟು ದಿನ ರಜೆ ಮುಂದುವರಿಸಲು ವಿನಂತಿ ಪತ್ರ ಕಳಿಸಿದ್ದಾರೆ. 
ಅನಾರೋಗ್ಯ ನಿಮಿತ್ತ, ಆದರೆ ರಜೆ ಅರ್ಜಿಯಲ್ಲಿ ಮತ್ತು ವೈ.ಪ್ರ. ಪತ್ರಯಿರುವುದಿಲ್ಲ. (4ರಲ್ಲಿ ಓದಲಾದ ದಿನಾಂಕಗಳಂದು ಸದರಿ ನೌಕರರಿಗೆ ಶೋಕಾಸ್‌ 
ನೋಟಿಸ್‌ ಜಾರಿ ಮಾಡಲಾಗಿದೆ. (5ರಲ್ಲಿ ಓದಲಾದ ದಿನಾಂಕದಂದು ಮತ್ತೆ ಸದರಿ ನೌಕರರಿಗೆ ಕೆಲಸಕ್ಕೆ ಮರಳಿ ತೆಗೆದುಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಈ 
ಕಾರ್ಯಾಲಯದಿಂದ ಪತ್ರ. ಆದರೆ ಸದರಿ ನೌಕರರ ವಿನಂತಿ ಅರ್ಜಿಯಲ್ಲ. (6ರಲ್ಲಿ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳಿಂದ ಮರು ಉತ್ತರ ನಮ್ಮ 
ಸಕ್ಷಮ ಪ್ರಾಧಿಕಾರದಲ್ಲಿಯೇ ಅಧಿಕಾರಿ ವಿದೆಯೆಂದು ತಿಳಿಸಿದ್ದಾರೆ. (7ರಲ್ಲಿ ಓದಲಾದ ಪತ್ರದಲ್ಲಿ ಸದರಿನೌಕರರಿಗೆ ಅಂತಿಮ ಶೋಕಾಸ್‌ ನೋಟಿಸ್‌ ಜಾರಿ 
ಮಾಡಲಾಗಿದೆ. (8ರಲ್ಲಿ ಓದಲಾದ ಪತ್ರದಲ್ಲಿ ಸದರಿ ನೌಕರರು ಕೆಲಸಕ್ಕೆ ಹಾಜರಾಗಲು ವಿನಂತಿ ಅರ್ಜಿ ಮತ್ತು ಕುರಿತು ನಿರ್ದೇಶಕರಿಗೆ ಈ 
ಕಛೇರಿಯಿಂದ ಪತ್ರ ಬರೆದಿದ್ದು, ಮತ್ತು ದಿನಾಂಕ: 10.12.2003ರಂದು ಸದರಿ ನೌಕರನು ನಿರ್ದೇಶಕರು ಆರೋಗ್ಯ ಮತ್ತು ಕು.ಕ. ಅವರಿಗೆ ವಿನಂತಿ 


೧೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೮, ೨೦೦೬ ಭಾಗ - ೩ 





ಅರ್ಜಿ ಸಲ್ಲಿಸಿದ್ದಾರೆ (9)ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು, ಸದರಿ ನೌಕರನ ವಿನಂತಿ ಅರ್ಜಿ ಹಿಂಭಾಗದಲ್ಲಿ ಮರು ಉತ್ತರಿಸಿ ಗ್ರೂಪ್‌ "ಡಿ' ನೌಕರ 
ಸಕ್ಷಮ ಪ್ರಾಧಿಕಾರಿ ನಮ್ಮ ಮಟ್ಟದಲ್ಲಿರುವುದರಿಂದ ಪ್ರಕರಣವನ್ನು ಇಲ್ಲಿಯೇ ಇತ್ಯರ್ಥಿಸಲು ತಿಳಿಸಿದ್ದಾರೆ. 

(10ರಲ್ಲಿ ಓದಲಾದ ಪತ್ರದಲ್ಲಿ ಈ ವಿಷಯದ ಕುರಿತು ಪ್ರಸ್ತಾವನೆ ಮತ್ತು ಸದರಿ ನೌಕರರು ದಿನಾಂಕ: 30.03.2004ರಂದು ಕೆಲಸಕ್ಕೆ 
ಹಾಜರಾದ ಬಗ್ಗೆ ವರದಿ ಸಲ್ಲಿಸಿದ್ದು, ಈ ವಿಷಯವನ್ನು ನಿರ್ದೇಶಕರಿಗೆ ಪತ್ರ ಮೂಲಕ ತಿಳಿಸಲಾಗಿದೆ. 

(11ರಲ್ಲಿ ಓದಲಾದ ಪತ್ರದನ್ವಯ ಸದರಿ ನೌಕರರಿಗೆ ಕಾರಣ ಕೇಳುವ ನೋಟೀಸು ಜಾರಿ ಮಾಡಿ ಮತ್ತು ಅವರ ವೇತನ ತೆಗೆಯಲು 
ಲೆಕ್ಕಶಿರ್ಷಿಕೆ ಹಂಚಿಕೆ ಆದೇಶ ಹೊರಡಿಸಲಾಗಿದ್ದು, (12)ರಲ್ಲಿ ಓದಲಾದ ಪತ್ರದನ್ವಯ ಸದರಿ ನೌಕರರು ತಮ್ಮ ಈ ಅನಧಿಕೃತ ಗೈರು ಹಾಜರಿ 
ಅವಧಿಯನ್ನು ನಿಯಮಾವಳಿಗೊಳಿಸಲು ವಿನಂತಿಸಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಇದರಲ್ಲಿ ರಜೆ ಅರ್ಜಿಯಿಲ್ಲ. ಮತ್ತು ವೈದ್ಯಕೀಯ ಪ್ರ ಪತ್ರವಿಲ್ಲ ಮತ್ತು 
ಕಾರಣ ಕೇಳುವ ನೋಟಿಸಿಗೆ ಉತ್ತರ ಸಲ್ಲಿಸಿದ್ದಾರೆ. ಅದರಲ್ಲಿಯೂ ಕೂಡ ಮೈಯಲ್ಲಿ ಆರಾಮವಿಲ್ಲವೆಂದು ಬರೆದಿದ್ದಾರೆ. ಆದರೆ ವೈದ್ಯಕೀಯ ಪ್ರ 
ಪತ್ರವಿರುವುದಿಲ್ಲ. 

(13)ರಲ್ಲಿ ಓದಲಾದ ಪತ್ರದನ್ವಯ ವಿಚಾರಣಾಧಿಕಾರಿಯನ್ನು ಶ್ರೀ ಬಿ.ಎಸ್‌. ಸಬರದ (ಸಿ.ಪಿ) ಇವರನ್ನು ನೇಮಿಸಿ ಆದೇಶ 
ಹೊರಡಿಸಲಾಯಿತು. 

(14)ರಲ್ಲಿ ಓದಲಾದ ಪತ್ರದನ್ವಯ ಸದರಿ ನೌಕರರು ಮೈಯಲ್ಲಿ ಆರಾಮವಿಲ್ಲವೆಂದು ಟೆಲಿಗ್ರಾಮ್‌ ಕಳಿಸಿರುತ್ತಾರೆ. 

(15ರಲ್ಲಿ ಓದಲಾದ ಪತ್ರದನ್ವಯ ವಿಚಾರಣಾಧಿಕಾರಿಗೆ ವಿಚಾರಣೆ ನಡೆಸಲು ನೆನಪೋಲೆ ಕೊಡಲಾಗಿದ್ದು, ಮತ್ತು ಸದರಿ ನೌಕರರು ಕೆಲಸಕ್ಕೆ 
ಹಾಜರಾಗಲು ವಿನಂತಿಸಿ ಅರ್ಜಿ ಸಲ್ಲಿಸಿದ್ದು, ಮತ್ತು ಅದೇ ವೇಳೆಯಲ್ಲಿ ದಿನಾಂಕ: 06.11.2004 ರಿಂದ 08.12.2004ರ ವರೆಗೆ ವೈದ್ಯಕೀಯ ಆಧಾರದ 
ಮೇಲೆ ರಜೆ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಅದೇ ವೇಳೆಯಲ್ಲಿ ವಿಚಾರಣೆ ಅಧಿಕಾರಿಗೆ ಈ ಕಾರ್ಯಾಲಯದಿಂದ ವಿಚಾರಣೆ ನಡೆಸಲು 
ನೆನಪೋಲೆ-2 ಕೊಡಲಾಗಿದೆ. 

(16ರಲ್ಲಿ ಓದಲಾದ ಪತ್ರದನ್ವಯ ಸದರಿಯವರು ಮತ್ತೆ ಅ.ಗೈ. ಹಾಜರಿ ಇದ್ದದ್ದಕ್ಕಾಗಿ ಸಿ.ಪಿ. ಇವರಿಂದ ವರದಿ, ಸದರಿ ನೌಕರರಿಗೆ ಮರಳಿ 
ಕೆಲಸಕ್ಕೆ ಬರಲು ನೋಟಿಸು ಜಾರಿ ಮಾಡಲಾಗಿದೆ. 

(17ರಲ್ಲಿ ಓದಲಾದ ಪತ್ರದನ್ವಯ ಸಿ.ಪಿ. ಇವರು ಸದರಿ ನೌಕರರನ್ನು ದಿನಾಂಕ:20.03.2005ರಂದು ಸೂಟಿ ಅನುಮತಿ ಪಡೆದು 
ಹೋದವರು ಮರಳಿ ಕೆಲಸಕ್ಕೆ ಬಂದಿರುವುದಿಲ್ಲವೆಂದು ವರದಿ ಸಲ್ಲಿಸಿದ ನಂತರ ಮತ್ತೆ ಸದರಿ ನೌಕರರಿಗೆ ನೋಟಿಸ್‌ಗಳನ್ನು ಜಾರಿ ಮಾಡಲಾಗಿದೆ. 

(18)ರಲ್ಲಿ ಓದಲಾದ ಪತ್ರದನ್ವಯ ವಿಚಾರಣೆ ಅಧಿಕಾರಿಗಳು ತಮ್ಮ ವಿಚಾರಣಾ ವರದಿಯಲ್ಲಿ ಸದರಿ ನೌಕರರು ವಿಚಾರಣೆಗೆ ಹಾಜರಾಗಲು 3 
ಸಲ ನೋಟಿಸ್‌ ಜಾರಿ ಮಾಡಿ ಸಾಕಷ್ಟು ಕಾಲಾವಕಾಶ ಹಾಗೂ ಕಾನೂನಿನ ಔದಾರ್ಯ ಕೊಟ್ಟರೂ ಸಹ ಸದರಿ ನೌಕರರು ವಿಚಾರಣೆಗೆ 
ಹಾಜರಾಗಿಲ್ಲವೆಂದು ತಿಳಿಸಿದ್ದಾರೆ. 

(19)ರಲ್ಲಿ ಓದಲಾದ ಪತ್ರದನ್ಹಯ ಈ ಅನಧಿಕೃತ ಗೈರು ಹಾಜರ ಅವಧಿ ಬಗ್ಗೆ ಮರು ಪ್ರಸ್ತಾವನೆ ಸಲ್ಲಿಸಲಾಗಿ ದಿನಾಂಕ: 13.09.2005ರಂದು 
ಸದರಿ ನೌಕರರಿಗೆ ದೋಷಾರೋಪಣೆ ಪಟ್ಟಿ ಮತ್ತು ತಿಳುವಳಿಕೆ ಪತ್ರವನ್ನು ನೊಂದಾಯಿತ ಅಂಚೆ ಮೂಲಕ ಕಳಿಸಲಾಗಿ, ಸ್ವೀಕರಿಸಿದ ಬಗ್ಗೆ ಮರು ಪಾವತಿ 
ಇಡಲಾಗಿದೆ. 

(2೩0ರಲ್ಲಿ ಓದಲಾದ ಪತ್ರದನ್ವಯ ಮತ್ತೆ ವಿಚಾರಣಾಧಿಕಾರಿ ಚೀಫ್‌ ಫಾರಾಷ್ತಿಸ್ಟ್‌ರಿಗೆ ಆದೇಶಿಸಿ ಮತ್ತು ಮಂಡನಾಧಿಕಾರಿಗಳನ್ನಾಗಿ ಜಿಲ್ಲಾ 
ಆಸ್ಪತ್ರೆ ಕಾರ್ಯಾದರ್ಶಿಯವರಿಗೆ ಆದೇಶ ಹೊರಡಿಸಲಾಗಿದೆ. 

(21ರಲ್ಲಿ ಓದಲಾದ ಪತ್ರದನ್ವಯ ದಿನಾಂಕ:20.12.2005ರನ್ವಯ ವಿಚಾರಣಾಧಿಕಾರಿಗಳಿಗೆ ವಿಚಾರಣೆ ನಡೆಸಲು ನೆನಪೋಲೆ-1ನ್ನು 
ಜಾರಿಗೊಳಿಸಿದೆ. 

(22ರಲ್ಲಿ ಓದಲಾದ ಪತ್ರದನ್ವಯ ವಿಚಾರಣಾಧಿಕಾರಿಗಳು ತಮ್ಮ ವಿಚಾರಣೆ ವರದಿಯಲ್ಲಿ ಸರ್ಕಾರಿ ಸುತ್ತೋಲೆ ಸಂಖ್ಯೆ: ಸಿಆಸು:18: ನೇ 
ಇವಿ: 2001 ಬೆಂಗಳೂರು ದಿನಾಂಕ:14.09.2001ರಂತೆ 4 ತಿಂಗಳಿಗೂ ಮೀರಿದ ಅನಧಿಕೃತ ಗೈರು ಹಾಜರಿ ಅವಧಿಯನ್ನು ಸೇವೆಯಿಂದ ತೆಗೆದು 
ಹಾಕುವುದು ಎಂದು ಇದೆ. ಇದೇ ರೀತಿ ಕ್ರಮ ಜರುಗಿಸುವಂತೆ ವಿಚಾರಣಾಧಿಕಾರಿಗಳು ತಮ್ಮ ವಿಚಾರಣೆ ವರದಿಯಲ್ಲಿ ಮಂಡಿಸಿದ್ದಾರೆ. 

(23ರಲ್ಲಿ ಓದಲಾದ ಪತ್ರದನ್ಹಯ ಸದರಿ ನೌಕರರಿಗೆ ಈ ಕಾರ್ಯಾಲಯದಿಂದ ವಿಚಾರಣಾಧಿಕಾರಿಗಳ ವರದಿಯನ್ನು ಏಕೆ? 
ಅಂಗೀಕರಿಸಬಾರದು ಎಂಬುವುದನ್ನು ತಿಳುವಳಿಕೆ ಪತ್ರ ಜಾರಿ ಮಾಡಿ ತಮ್ಮ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಲು 15 ದಿನ ಕಾಲಾವಕಾಶ ಕೊಡಲಾಗಿತ್ತು. 

(24ರಲ್ಲಿ ಓದಲಾದ ಪತ್ರದನ್ವಯ ಮೇಲೆ ಸುದೀರ್ಥವಾಗಿ ವಿವರಿಸಿರುವ ಎಲ್ಲಾ ಕಾರಣಗಳಿಗಾಗಿ ಸದರಿ ಆಪಾದಿತ "ಡಿ' ವರ್ಗದ ನೌಕರರ 
ಮೇಲೆ ಮಾಡಲಾದ ಆರೋಪವು ಸಾಬೀತಾಗಿದೆ. ಇವರು, ವಿಚಾರಣಾಧಿಕಾರಿಗಳು ಕೊಟ್ಟ ಕಾಲಾವಕಾಶ ಮತ್ತು ಕಾನೂನಿನ ಔದಾರ್ಯವನ್ನು 
ಸಂಪೂರ್ಣವಾಗಿ ತಿರಸ್ಕರಿಸಿರುತ್ತಾರೆ. ಇದರಿಂದ ತಿಳಿದುಬರುವ ಅಂಶ ಏನೆಂದರೆ ಸದರಿಯವರು ಸರ್ಕಾರಿ ಸೇವೆಯಲ್ಲಿ ಮುಂದುವರೆಯುವ 
ಇಚ್ಛೆಯಿಲ್ಲವೆನ್ನುವುದು ವ್ಯಕ್ತವಾಗುವುದು. 

ಆದುದರಿಂದ ಇವರ ಅನಧಿಕೃತ ಗೈರು ಹಾಜರಿಯನ್ನು ಗಂಭೀರವಾಗಿ ಪರಿಗಣಿಸಿ ಇವರನ್ನು ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮಾವಳಿ 86/1) ರನ್ವಯ ಸರ್ಕಾರಿ ಸೇವೆಯಿಂದ ವಜಾ ಮಾಡುವ ದಂಡನೆ 
ವಿಧಿಸಲು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ. 

ಆದೇಶ ಸಂಖ್ಯೆ: ಸಿವಿ (3): 84: 05-06/ 3974, ದಿನಾಂಕ: 30ನೇ ಜನವರಿ, 2006 

1957ರ ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 

ಚಲಾಯಿಸುವ ಡಾ: ಎಂ.ಎಸ್‌. ಕಡೆಅಂಗಡಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ, ಬಿಜಾಪುರ ಆದ ನಾನು ಶ್ರೀ ಎಸ್‌.ಆರ್‌. ಮುಗಳಖೋಡ “ಡಿ' 


ಉರು? 
ವರ್ಗದ ನೌಕರ ಜಿಲ್ಲಾ ಆಸ್ಪತ್ರೆ, ಬಿಜಾಪುರ ಇವರು ದಿನಾಂಕ: 01.10.1996 ರಿಂದ 29.03.2004 ಮತ್ತು ದಿನಾಂಕ: 20.03.2005 ರಿಂದ 
ಇಲ್ಲಿಯವರೆಗೆ ಅನಧಿಕೃತ ಗೈರು ಹಾಜರಿಯಾದ ಆರೋಪಕ್ಕೆ ತಕ್ಕಂತೆ ದಂಡನೆಯಾಗಿ ಸದರಿ ನಿಯಮ 80/11) ರ ಪ್ರಕಾರ ಕೂಡಲೇ ಜಾರಿಗೆ ಬರುವಂತೆ 
ಸರ್ಕಾರಿ ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು ವಿಧಿಸಿ ಆದೇಶಿಸಿದ್ದೇನೆ. 
ಜಿಲ್ಲಾ ಶಸ್ತ್ರಚಿಕಿತ್ಸಕರ ಕಾರ್ಯಾಲಯದ 


ಪಿ.ಆರ್‌.504 ನಡುವಳಿಗಳು, ಬಿಜಾಪುರ. 


